ಬಿಡುಗಡೆಯ ಹಾಡುಗಳು 


(ಸ್ವಾತಂತ್ರ್ಯ ಹೋರಾಟ ಕಾಲದ ಗೇಯ ಪದಗಳು) 


ಸಂಪಾದಕ 
ಡಾ. ಸೂರ್ಯನಾಥ ಕಾಮತ 


i 
ಸ fh 
Le 


Bb 


ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 


ಚಿತ್ರಗಳು : ಪಾರ್ಥ ಸೇನಗುಪ್ತ, ದೀಪಕ್‌ ಮೈತ್ರ 


ISBN 81-237-2226-5 


ಮೊದಲ ಮುದ್ರಣ : 1997 (ಶಕ 1919) 

© ಆಯಾ ಕವಿಗಳು 

ಲ ಈ ಸಂಕಲನ : ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ, 1997 
ರೂ. 9.00 

Songs of the Freedom Movement (Kannada) 
ನಿರ್ದೇಶಕರು, ನ್ಯಾಷನಲ್‌ ಬುಕ್‌ ಟ್ರಸ್ಟ್‌, ಇಂಡಿಯಾ 

ಏ-ತಿ, ಗ್ರೀನ್‌ಪಾರ್ಕ್‌, ಹೊಸದೆಹಲ೦-110016 

ಇವರಿಂದ ಪ್ರಕಟಿತ. 


ಮುನ್ನುಡಿ 


ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ ಹಾಡುತ್ತಿದ್ದ ಹಾಡು, ಕವನ, ಗೀತೆ, ಲಾವಣಿ, 
ಗೀಗೀಪದ, ರಿವಾಯತ್‌ ಮುಂತಾದ ಗೇಯ ಪ್ರಕಾರಗಳ ಸಂಗ್ರಹ ಈ ಕಿರುಹೊತ್ತಿಗೆ. 
ಅಂದಿನ ಹೋರಾಟಗಾರರ ವಿಚಾರಗಳೇನು, ಕರ್ನಾಟಕದಲ್ಲಿ ಅವರನ್ನು ಪ್ರಚೋದಿಸಿದ 
ಸಂಗತಿಗಳೇನು, ಆ ಹೋರಾಟಗಾರರ ಆಶಯಗಳೇನ್ಯು ಎಂದು ತಿಳಿಯಲು ಈ ಸಂಗ್ರಹ 
ಸಹಾಯಕವಾಗಿದೆ. ಇದನ್ನು ಹಾಡಿದವರು, ಕೇಳಿದವರು ಸಂಗ್ರಹಿಸಿಕೊಟ್ಟ ಹಾಡುಗಳು 
ಇದರಲ್ಲಿವೆ. ಬೇರೆ ಬೇರೆ ಸಂದರ್ಭದಲ್ಲಿ ಮುದ್ರಿಸಿದ ಕಿರು, ಹಿರಿ ಪುಸ್ತಕಗಳಿವೆ. ಇವನ್ನು 
ರಚಿಸಿದವರಲ್ಲಿ ಗಣ್ಯ ಕವಿಗಳಿದ್ದಾರೆ; ಸಾದಾ ಜಾನಪದ ಪ್ರತಿಭಾಶಾಲಿಗಳಿದ್ದಾರೆ. ಬೇಂದ್ರೆ, 
ಕುವೆಂಪು ಮುಂತಾದ ಗಣ್ಯ ಕವಿಗಳು ಆಗ ಕಟ್ಟಿದ, ಹೋರಾಟಗಾರರಲ್ಲಿ ಪ್ರಿಯ ಯವೆನಿಸಿದ 
ಹಾಡುಗಳೂ ಉಂಟು. "ಅಂಥ ಗಣ್ಯ ಕವಿಗಳ ಕವನ ಸಂಕಲನಗಳು ಪ್ರತ್ಯೇಕವಾಗಿ 
ದೊರೆಯುತ್ತಿದ್ದು ಅವನ್ನು ಇಲ್ಲಿ ಮುದ್ರಿ ಸಲ. ಆದರೆ ಬೇಂದ್ರೆಯವರ "ಇದೊ ಹೊರಟೆವು 
ಬಿಡುಗಡೆಗಾಗಿ', ` ಕುವೆಂಪು ಅವರ "ನಡೆ ಮುಂದೆ ನಡೆ ಮುಂದೆ ಮುಂತಾದ ಕವಿತೆಗಳನ್ನು 
ಇಲ್ಲಿ ಉಲ್ಲೇಖಿಸಬಹುದು. 

ಈಗಿನ ಕಾಸರಗೋಡು ಜಿಲ್ಲೆಗೆ ಸೇರಿದ್ದ ದಿ॥ ಪುಂಡೂರು ಲಕ್ಷೀನಾರಾಯಣ 
ಪುಣಿಂಚತ್ತಾಯರು ಅನೇಕ ದೇಶಭಕ್ತಿಗೀತೆಗಳನ್ನು ಆ ಕಾಲದಲ್ಲಿ ಬರೆದು ಗಣ್ಯ ಪತ್ರಿಕೆಗಳಲ್ಲಿ 
ಪ್ರಕಟಿಸುತ್ತಿದ್ದರು. ಅಲ್ಲದೆ ಅವರ ಸ್ವತಂತ್ರ ಸಂಗ್ರಹಗಳೆರಡು ಪ್ರಕಟವಾಗಿವೆ. " ಸೇವಾದಲ 
ಗೀತೆಗಳು' ಬುರ್ಲಿ ಬಿಂದುಮಾಧವರಿಂದ ಪ್ರಕಟಿತ. "ನಾಡ ಹಾಡುಗಳು" ಅವರೇ ಮಿಂಚಿನ 
ಬಳ್ಳಿಯಿಂದ ಪ್ರಕಟಿಸಿದ್ದ ಸಂಗ್ರಹ. ಖ್ಯಾತ ಲಾವಣಿಕಾರರಾದ ದಿ। ಎನ್‌. ವಿಷಕಂಠರಾವ್‌ 
(ಮೈ ಸೂರು) ಹಾಗೂ ದಿ। ಬಿ. ನೀಲಕಂಠರಾವ್‌ (ಬೆಂಗಳೂರು) ತಮ್ಮದೇ ಒಂದು ಅಥವಾ 
ಹೆಚ್ಚು ಲಾವಣಿಗಳ ಸಂಗ್ರಹ ಪ್ರಕಟಿಸಿದ್ದರು. ಬೆಳಗಾವಿ ಜಿಲ್ಲೆಯ ದಿ। ಹುಲಕುಂದ ಭೀಮಕವಿ 
ಖ್ಯಾತ ಹಾಡುಗಾರರು - ಗೇಯ ಗೀತಕಾರರು. ಅವರ "ರಾಷ್ಟೀಯ ಗೀಗೀ ಪದಗಳು' 
ಪ್ರಕಟವಾಗಿದೆ. ಖ್ಯಾತ ಲಾವಣಿ "ದೇಶೀಯ ದುಮದುಮ್ಮೆ' ಬರೆದ "ಸೀತಾತನಯ' ಅಥವಾ 
ದಿ। ಶ್ರೀಧರ ಖಾನೋಲ್ಕರ್‌ ಅವರ ಇದೇ ಹೆಸರಿನ ಪುಸ್ತಕವನ್ನು 1921ರಲ್ಲಿ ಪ್ರಕಟಿಸಿದ್ದಕ್ಕೆ 
ಅದರ ಪ್ರಕಾಶಕ ದಿ॥ ರಂ. ರಾ. ದಿವಾಕರರಿಗೆ ಎರಡು ವರ್ಷ ಶಿಕ್ಷೆಯಾಗಿತ್ತು. ಪುಸಕದಲ್ಲಿ 
ಖಾನೋಲ್ಕರ್‌ರ ಹೆಸರು "ಸೀತಾತನಯ' ಎಂದಿದ್ದು ದಿವಾಕರ ತಾಯಿಯ ಹೆಸರೂ ಇದೇ 
ಎಂದು ಅವರನ್ನೇ ಶಿಕ್ಷೆಗೆ ಒಳಪಡಿಸಲಾಯಿತು. ಬೇಂದ್ರೆಯವರ ನಿಕಟಮಿತ್ರ ಶ್ರೀಧರ 
ಖಾನೋಲ್ಕರ್‌ ಜೈಲು ಇಲಾಖೆಯಲ್ಲಿ ನೌಕರಿಯಲ್ಲಿ ಇದ್ದು ದೇಶಭಕ್ತಿಯ ತಮ್ಮ 
ಭಾವನೆಗಳನ್ನು ಬಂಧಿಸಿಡದವರಾಗಿದ್ದರು. ಸಂಗ್ರಾಮ ಕಾಲದಲ್ಲಿ ಜನಪ್ರಿಯವಾಗಿ 
ಹಾಡಲಾಗುತ್ತಿದ್ದ ದೀರ್ಫ ಲಾವಣಿ ಇದು. 


ಇಲ್ಲಿನ ಮೊದಲ ಕವಿತೆ ಬಾಳಾಚಾರ್ಯ ಸಕ್ಕರಿ ಎಂಬ ದೇಶಭಕ್ತ ಕೀರ್ತನಕಾರರದು. 
"ಶಾಂತಕವಿ'ಎಂಬ ಕಾವ್ಯನಾಮದ ನವೋದಯ ಕಾಲದ ಕವಿಗಳು ಅವರು. ಖ್ಯಾತ ಕವಿ, 
ನಾಟಕಕಾರ, ಸಾಹಿತಿ ದಿ॥ ಮುದವೀಡು ಕೃಷ್ಣರಾಯರು ಬರೆದ ಹಲವು ಹಾಡುಗಳಲ್ಲಿ “ಮರೆತ 
ಯಾತಕಯ್ಯಾ ನಿನ್ನ ಮಾತೃಭೂಮಿಯ' ಆಗಿನ ಜನಪ್ರಿಯ ಹಾಡು. ಇವರು ಸಾಹಿತ್ಯ 
ಸಮ್ಮೇಳನದ ಅಧ್ಯಕ್ಷ ರಾಗಿದ್ದರು. 

"ಕವಿಭೂಷಣ' ಎಂದು ಜನಪ್ರಿಯರಾಗಿದ್ದ “ಆನಂದಕಂದ ಕಾವ್ಯನಾಮದ ಬೆಟಗೇರಿ 
ಕೃಷ್ಣಶರ್ಮ ಗಣ್ಯ ಸಾಹಿತಿ, ಕಾದಂಬರಿಕಾರ. ಸ್ವಾತಂತ್ರ್ಯ ಚಳವಳಿಯ ಕಾಲದಲ್ಲಿ ರಾಷ್ಟ್ರೀಯ 
ಶಾಲೆಯಲ್ಲಿ ಅಧ್ಯಾಪಕರೂ ಆಗಿದ್ದು `ಜಯಂತಿ' (ಧಾರವಾಡ) ಮಾಸಿಕ ನಡೆಸಿದವರು 
ಅವರು. ಅವರ ಹಾಡು ಸಹ ಇಲ್ಲಿದೆ. 

ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕರನಿರಾಕರಣೆ ನಡೆಸಿದ್ದ ಉತ್ತರ ಕನ್ನಡದ ಅಂಕೋಲೆ, 
ಕುಮಟಾ ಭಾಗಕ್ಕೆ ಸೇರಿದ ಸಾಹಿತಿ, ಕವಿಸ. ಪ. ಗಾಂವಕರರ ("ನನ್ನ ನಾಡ ಚೆನ್ನ ನಾಡ') ಒಂದು 
ಹಾಡು ಇಲ್ಲಿದೆ. ಅದರಲ್ಲಿ ಭಾಷಾಂತರವಾದವೂ ಉಂಟು. ಖಾತ ಪತ್ರಕರ್ತ ದಿ॥ ತಿ. ತಾ. 
ಶರ್ಮರ ಪತ್ನಿ ದಿ/ಶ್ರೀಮತಿ ತಿರುಮಲೆ ರಾಜಮ್ಮ ಬರೆದ ಹಾಡು 'ಸ್ಹರಾಜ್ಯ ಮಂಗಳ 
ಮಹಿಳೆಯರ ಬರಹದ ಏಕಮಾತ್ರ ಪ್ರತಿನಿಧಿಯಾಗಿ ಇಲ್ಲಿ ಬಂದಿದೆ. ಖ್ಯಾತ ಕೀರ್ತನಕಾರ 
ಸೇವಾದಲದ ಕಾರ್ಯಕರ್ತ ದಿ। ರಾ. ವೆ. ಕರಗುದರಿ (ಹುಬ್ಬಳ್ಳಿ) ಅವರ ಹಲವು ಹಾಡುಗಳಲ್ಲಿ 
ಒಂದನ್ನು ಇಲ್ಲಿ ಪ್ರಕಟಿಸಲಾಗಿದೆ. 

ಸಿದಾ ಪುರವೂ ಅಂಕೋಲಾದಂತೆ ಕರನಿರಾಕರಣೆ ನಡೆಸಿ ಪ್ರಖ್ಯಾತವಾಗಿದ್ದು ಅಲ್ಲಿನ ವ ಖ್ದಾತ 
ಕವಿ ತಿಪ್ಪ ಯ್ಯ ಮಾಸ್ತರ್‌ (ಬೆಟಗೇರಿ) ಕೊನೆಗಾಲ ದಲ್ಲಿ ಅಂಧರಾದರೂ ಹಲವು 
ಸ್ಫೂರ್ತಿದಾಯಕ ಕವಿತ ಬರೆದವರು. ಅವರ "ರಾಷ್ಟ್ರೀಯ ಪದ್ಮಗಳು' (dass 

ರಡನ್ನು ಇಲ್ಲಿ ಆಯ್ದಿದೆ.“ಸುಮ್ಮನೆ ದೊರಕುವುದೆಸ್ತರಾಜ `ಅವರ ಜನಪ್ರಿಯಕವಿತೆ. ಅವರ 
ಮೊಮ್ಮಗ ಶ್ರೀಮಾರುತಿ ಬೆಟಗೇರಿ ಆ ಕಿರುಪುಸ್ತಕವನ್ನು ನನಗೆ ಒದಗಿಸಿದ್ದರು. 

ದಿ॥ ಸಿಂಪಿ ಲಿಂಗಣ್ಣ ಖ್ಯಾತ ಕವಿಗಳು, ಸಾಹಿತಿಗಳು ಹಾಗೂ ಸಾಹಿತ ಸಮ್ಮೇಳನದ 
ಅಧ್ಯ ಕ್ರ್ಷರಾದವರು. ಅವರೇ ಒದಗಿಸಿದ್ದ ಅವರ ಒಂದು ಕವಿತ ಇಲ್ಲಿದೆ. ಸಾಹಿತ ಪರಿಷತ್ತಿನ 
ಅಧ್ಯ ರಾಗಿದ್ದ ಫ್ರಿ ಶ್ರೀ ಜಿ. ನಾರಾಯಣ ) ಅವರ ಸ್ವಾತಂತ್ರ್ಯ ಪೂರ್ವದಲ್ಲ ರಚಿಸಿ ಹಾಡುತ್ತಿದ್ದ 
ಹಲವು ಹಾಡುಗಳಲ್ಲಿ ಒಂದು ಇಲ್ಲಿ ಪ್ರಕಟಿತವಾಗಿದೆ. ಇವರದೇ " ರಾಷ್ಟ್ರಿ ೀಯ ಪದಗಳು” 
ಕಿರುಸಂಗ್ರಹವಿದೆ. ದಿ ಬಿಷ್ಟಪ ಗ ಮಂಡೇದ ಬೆಳಗಾವಿ ಜಲ್ಲೆಯಲ್ಲಿ ಗೀಗೀ ಮೇಳ ಹೊಂದಿದ್ದ 
ಸ್ವಾತಂತ್ರ ಯೋಧರು. 1942ರಲ್ಲಿ ಜೈ ಲು ಕಂಡವರು. ಅವರೇ ನನಗೆ ತಂದೊಪ್ಪಿ ಸಿದ್ದ ಒಂದು 
ಹಾಡನ್ನು ಇಲ್ಲಿ ಸೇರಿಸಲಾಗಿದೆ. 

ಇನ್ನೆಷ್ಟೋ ಕವಿತೆಗಳನ್ನು ಬರೆದವರು ಯಾರೆಂದು ಖಚಿತವಾಗಿ ತಿಳಿದಿಲ್ಲ. ತಾ 
ಸಂಗ್ರಹಿಸಿ ಕೊಟ್ಟವರ ೭ ಹೆಸರುಗಳನ್ನು ಇಲ್ಲಿ ಹೇಳಲಾಗಿದೆ. ಹಾಡುಗಳ ಬಗ್ಗೆ ವಿಶೇಷ ಮಾಹಿ 
ಪ್ರತೀ ಹಾಡಿನ ಜೊತೆ ಕೊಡಲಾಗಿದೆ. 

ದೇಶದ ಘನತ, ಇತಿಹಾಸ, ದೇಶದ ದೀನಸ್ತಿತಿ, ಪರಕೀಯರ ಆಡಳಿತದಿಂದ ಆದ ಹಾವಳಿ, 
ದೇಶಭಕ್ತನಿಗಿರಬೇಕಾದ ತ್ಯಾಗ, ಅಹಿಂಸೆ, ಕಷ ರ ಸಿಷ್ಟುತೆಗಳ ಮಹತ್ವ, ಖಾದಿಯ ಮಹತ್ತ, 
ಸ್ವದೇಶೀ ವ್ರತದ ಅವಶ್ಯ ಕತ, ಮದ್ಯಪಾನದ 'ವಿರುದ್ಧ ನಡೆದ ಸಮರ, "ಅಸ್ಪ ಶೃತಾ ನಿವಾರಣೆ, 


ಸಾಮಾಜಿಕ ಐಕ್ಕ ಮುಂತಾದ ಆ ಕಾಲದಲ್ಲಿ ಎತ್ತಿ ಹಡಿದ ಮೌಲ್ಲಗಳು, ಗಾಂಧೀಜಿಯವರ 
ನಾಯಕತ್ವದ ಮಹತ್ವ, ಅಂದಿನ ಹೋರಾಟಗಾರರ ವಿವಿಧ ಪ್ರೇರಕ ಭಾವನೆಗಳು, 
ಆಶಯಗಳು ಇಲ್ಲಿ ಪ್ರಕಟವಾಗಿವೆ. ಒಳ್ಳೆಯ ಕಾವೃಗುಣದ ಕವಿತೆಗಳೂ ಇಲ್ಲಿ ಉಂಟು. 
ಪ್ರಭಾವಿಯಾಗಿ ಹಾಡಲು ಬರುವಂತೆ ರಚಿಸಿದ ಲಾವಣಿಗಳು, ಗೀಗೀ ಪದಗಳಲ್ಲಿ ಪ್ರಾಸದ 
ಒತ್ತಾಸೆ ಇದೆ. ಆದರ ಅಂದಿನ ಜನರು ಇವನ್ನು ಕೇಳಿ ಸ್ಪೂರ್ತಿಗೊಂಡಿದ್ದರು.ಮೆರವಣಿಗೆಗಳಲ್ಲಿ 
ಸಾಮೂಹಿಕವಾಗಿ ಕೂಡ ಇಲ್ಲಿನ ಕವಿತೆಗಳನ್ನು ಹಾಡುತ್ತಿದ್ದರು. 

"ದೇಶೀಯ ದುಮದುಮ್ಮೆ ಶ್ರೇಷ್ಠ ದೀರ್ಪ ಕವಿತೆ. ದೇಶದ ಅಂದಿನ ಸ್ಥಿತಿ, ಪ್ರೇರಕವಾದ 
ಗತ ಇತಿಹಾಸ್ಕ ಆರ್ಥಿಕ ಚಿತ್ತ ದೇಶಭಕ್ತರ ಭಾವನೆಗಳು ಇಲ್ಲಿ ಸಮರ್ಥವಾಗಿ ಮೂಡಿ 
ಬಂದಿವೆ. ಇತರ ಕೆಲವು ಕವಿತೆಗಳಲ್ಲೂ ಕಾವ್ಯಗುಣ ಮಿಂಚುತ್ತದೆ. ಇದು ಹಾಡುತ್ತಿದ್ದ ಗೇಯ 
ಕೃತಿಗಳ ಸಂಗ್ರಹ. ಕಾವ, ಜನರನ್ನು, ಶ್ರೀ ಸಾಮಾನನ್ನು ಹೇಗೆ ಬಡಿದಬ್ರಸಿತಂದು ಸ್‌ ೧ ಎ1 ಡಾ| 


ಉದ್ದೇಶ ಈ ಸಂಗ್ರಹದಲ್ಲಿದೆ. ಇದು ಪ್ರಾತಿನಿಧಿಕ ಸ್ನ ರೂಪದ್ದು. ಹೈದರಾಬಾದ್‌ ಕರ್ನಾಟಕದ 
ಹಾಡುಗಳು (ದಿ॥ ನಲವಡಿ ಶ್ರೀಕಂಠಶಾಸ್ತ್ರಿಗಳ ಒಂದು ಹಾಡಿನ ವಿನಾ) ನನಗೆ ಸಿಗಲಿಲ್ಲ. ಈ 
ಅಲಾವಧಿಯಲ್ಲಿ ಅದನ್ನು ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ.(ಶ್ರೀಕಂಠಶಾಸ್ತಿಗಳು ವಾಸ್ತವವಾಗಿ 
36 ಣ ಲ 4 ಬ Nd ಈ ನಿ 
ಧಾರವಾಡ ಜಲ್ಲಯವರು). 
ಸ್ನಾತಂತ್ರದ 40ನೆಯ ಜಯಂತಿಯ ಸಂದರ್ಭದಲ್ಲಿ ಕರ್ನಾಟಕ ಸಾಹಿತ ಅಕಾಡೆಮಿಯ 
ಅಧ ಕರಾಗಿದ ಪೂ॥ ಜಿ. ಎಸ್‌. ಶಿವರುದ್ರಪನವರ ಸೂಚನೆಯಂತೆ ನಾನು 400 
‘SA ಲ ಎಲ್‌ 
ಹಾಡುಗಳನ್ನು ಸಂಗ್ರಹಿಸಿದ್ದು 114 ಹಾಡುಗಳನ್ನು ಪ್ರಕಟಿಸಿದ್ದ((ಸ್ಮಾತಂತ್ರ ಸಂಗ್ರಾಮದ 
ಗೇಯ ಗೀತೆಗಳು, 1988). ಅದರಿಂದ ಆಯ ಹಾಡುಗಳನ್ನು ಇಲ್ಲಿ ಪ್ರಕಟಿಸಿದೆ. ಆ ಪುಸ್ತಕ 


ಟು ೨ 
ಒಂದೇ ವರ್ಷದಲ್ಲಿ ಖರ್ಚಾಗಿ ಹೋಯಿತು. ಈ ಎಲ್ಲ ಹಾಡುಗಳ ಸಂಗ್ರಹಕ್ಕೆನೆರವಾದವರಿಗೆ 
ಕ 


ಮತ್ತೆ ಕಲವು ಆಗಲೇ ನನ್ನಲ್ಲಿ ಸಂಗ್ರಹವಾಗಿದ್ದವು. 1981ರಲ್ಲಿ ಮತ್ತೆ ಯತ್ನಿಸಿ ಇನ್ನೂ ಹೆಚ್ಚು 
ಹಾಡುಗಳನ್ನು ಸಂಗ್ರಹಿಸುವುದು ಸಾಧ್ಯವಾಗಿತ್ತು. ನಾಷನಲ್‌ ಬುಕ್‌ ಟ್ರಸ್‌ ಹಾಕಿದ 
ಇತಿಮಿತಿ, ಕಾಲಮಿತಿಯಲ್ಲಿ ಇದು ಪ್ರಕಟವಾಗಿದೆ. ಇದರ ಪ್ರಕಟಣೆಗೆ ಕಾರಣಕರ್ತ 
ರಾದವರಿಗಲ್ಲ ನಮನ. 

15 ಆಗನ್‌ , 1007 ಸೂರ್ಯನಾಥ ಕಾಮತ 


ಬೆಂಗಳೂರು 


ಇ ಟಿ ಗ (ಅ BECP bD 


ತ ಕ ಡಿ ಈ 
ಆ ಟಚಿ ಟಿ 


೧೪. 
೧೫. 
೬. 
ತು ತೆ 
೧೮. 
ಈ 
ವಿಳ. 
ಈ 
Bo] 
೨೩. 


ಪರಿವಿಡಿ 


ನಮ್ಮದೀ ನಮ್ಮದೀ ಭರತಭೂಮಿ 
ಮರೆತೆ ಏತಕಯ್ಯಾ 
ಮಾತೃಭೂಮಿ ಜನನಿ 

ನನ್ನ ನಾಡು ಚೆನ್ನ ನಾಡು 
ಭಾರತಾಂಬೆಯ ಹೀನ ಸಿತಿ 
ಪುಣ್ಯಭೂಮಿ 

ಸ್ವರಾಜ್ಯ ಮಂಗಳ 

ಕರ್ನಾಟಕ ವೀರರೇಳಿ 

ಸ್ವಾ ತಂತ್ರ ಎಂದು ದೊರಕುವುದು? 
ಸುಮ್ಮನೆ ದೊರಕುವುದೆ ಸ್ವರಾಜ್ಯ? 
ಸೇವಾದಲದ ಸೈನಿಕರು 

ರಣಗೀತ 

ವಂದೇ ಮಾತರಂ 

ದೇಶೀಯ ದುಮದುಮ್ಮೆ 
ಬಹುರೂಪ 

ಶರಣು ಮೋಹನದಾಸಗೆ 
ಖಾದಿಯ ಹಾಡು 

ಏಕೆ ಧರಿಸುವ ಸಾಕು ಬಿಡು ಪರದೇಶಿ ಜನರ ವಸ್ತ್ರವಾ 
ಪವಿತ್ರ ಖಾದಿ 

ಭಾರತ ಬೋಧೆ 

ಲಾವಣಿ 

ಹೂಡೆದೋಡಿಸು 
ದುರ್ವೃಸನಗಳನ್ನು ಬಿಡಿ 


\O 


11 
12 
13 
14 
15 
17 
17 
18 
19 
20 


೨೪. 
೨೫. 
ವಿಟ 
ಹಂ 
೨೮. 


ಮೋದವ ಪಡೆಯಿರಿ 

ನಾವು ಒಂದದ್ದು ಯಾತಕ್ಕ 
ಬದಲಾವಣೆಯೇ ಜೀವನದ ನಿಯಮ 
ನಾವು ಮತ್ತು ನಮ್ಮವರ ಹಾಡು 
ಕಾಂಗ್ರೆಸ್‌ ಲಾವಣಿ 


೨೧ 
57 
೨೬ 
೨೦ 
61 


೧. ನಮ್ಮದೀ ನಮ್ಮದೀ ಭರತಭೂಮಿ 


(ರಾಗ : ಕಾಂಬೋಧಿ, ತಾಳ : ರುುಂಪೆ) 


ನಮ್ಮದೀ ನಮ್ಮದೀ ಭರತಭೂಮಿ ॥ಪಲ್ಲವಿ॥ 
ಹೆರವರಂ ನಂಬದಲೆ ಜಗದೀಶ್ವರಂ ತಾನೇ। 
ಧರಿಸಿ ನಾನಾವತಾರಂಗಳನ್ನು ॥ 

ಕರೆವ ಸರ್ವಸ್ವ್ಥಮಂ ಧರೆಯ ಸಂರಕ್ಷಿಸುವ | 
ತೆರವ ಕಲಿಸಿದಪೂರ್ವ ಪಾಠಶಾಲೆ ॥ 


ಉಚ್ಚ ತತ್ವಾರ್ಥಗಳನಾಚರಿಸಿ ಲೋಕವ । 
ನ್ಹೆಚ್ಚರಿಸಿ ದೇವರಿಚ್ಛಾ ಜ್ಕೋತಿಯಂ | 
ಅಚ್ಚಳಿಯದೊಲು ಗೈ ದ ಸುಯಷಿಪದವೀಥರರು। 
ಸ್ವೇಚ್ಛೆ ಯಿಂ ನೆಲೆಗೈದ ಸುಕ್ತಿ ತ್ರವು॥ 


ಪದವೀಧರರ್‌ ಪೇಳ್ದ ಪದ್ದತಿಗಳಂ ಬಿಡದೆ । 
ಸದಭಿಮಾನೆ ಕ್ಸ ಶೌರ್ಯೊೋತ್ಸಾಹದಿಂ॥ 

ಉದಿತ ಸುಸ್ಪೂರ್ತಿಯಿಂದೆಮ್ಮ ಪೂರ್ವಜರಿದ್ದ | 
ಮುದದ ಭಾಗ್ಯದ ನಿಧಿಯ ಮಂದಿರವಿದು ॥ 


ದೇವಯಷಿ ಪೂರ್ವಜರುದಾತ್ತವೃತ್ತಿ ಪ್ರಭಾ । 
ಭಾವನಾಮೃತ ದೃಷ್ಟಿಯಿಂ ಬೆಳೆಯುವ 
ಭಾವಿಸುಖ ಸಾಮ್ರಾ ಜ್ಯ ಮೆಂಬ ಸತ್‌ ಫಲಗಳ । 
ನ್ನೀವ ಸರ್ವೋತ್ಕೃಷ್ಟ ಸ ನಂದನವನಂ | 


ಲೇಖಕರು : ಶಾಂತಕವಿ (ಬಾಳಾಚಾರ್ಯ ಸಕ್ಕರಿ) 
(“ಜೈ ಭಾರತ ರಾಷ್ಟ್ರ ಗೀತೆಗಳು' ಸಂಗ್ರಹದಿಂದ) 


೨. ಮರೆತ ಏತಕಯ್ಯಾ 
ಮರೆತೆ ಏತಕಯ್ಯಾ ನಿನ್ನ ಮಾತೃಭೂಮಿಯ ಪಲ್ಲವಿ 


ನಿರುತ ನಿನ್ನ ಹೊರೆಯ ಹೊತ್ತು ಪೊರೆವ ತಾಯಿಯ 
ಮರೆತ ಏತಕಯಾ ॥ಅನುಪಲ್ಲಓ॥ 
ತ 


ಒಂಭತ್ತು ತಿಂಗಳು ತನ್ನೂಳಿಂಬುಗೊಟ್ಟವಳು ತಾಯಿ 
ತೊಂಬತ್ತು ವರುಷವಾದರು ಪೊರೆವ ಕುಂಭಿನಿ ತಾಯಲ್ಲೋ। 
ಮಾತ್ರಭೂಮಿಯಾ ॥೧॥ 

ನಡೆನುಡಿ ಬರುವ ತನಕ ಒಡಲಿಗನ್ನ ಕೊಡುವಳು ತಾಯಿ 
ಕಡೆತನಕ ನಿನ್ನೊಡಲಿಗೆ ಅನ್ನ ಕೊಡುವಳು ತಾಯಲ್ಲೂ॥ 
ಮಾತೃಭೂಮಿಯ ॥೨॥ 


ಗೇಣು ಭೂಮಿಗಾಗಿ ಎನ್ನ ಪ್ರಾಣ ಹೋಗಲಿ ಎಂದೆನ್ನುವಿ। 
ಕಾಣದೇನೂ ನಾಡೇ ಪರರಾಧೀನವಾಗಿರುವುದು ಮನುಜಾ। 
ಮಾತೃಭೂಮಿಯ al 

ಲೇಖಕರು: ಮುದವೀಡು ಕ ಷರಾಯರಃ (1920) 


ur 


("ಬೆಳಗಾವಿ ಜಿಲ್ಲೆಯ ಸ್ತಾತಂತ್ರ ಸಮರ' ಸಂಗ್ರಹದಿಂದ) 


೩. ಮಾತೃಭೂಮಿ ಜನನಿ 


ಮಾತ ಭೂಮಿ ಜನನಿ ನಿನ್ನ ಚರಣ ಸೇವೆ ಮಾಡುವಾ, 
ಪರಮೆ ಹರುಷದಿಂದ ನಿನ್ನ ಸುಖಕೆ ಪ್ರಾಣವೀಯುವಾ ಪಲ್ಲವಿ! 


ತನುಮನಧನದಿಂದ ನಿನ್ನ ಘನತೆಯನ್ನು ಬೆಳಸುವಾ। 
ದಣಿಯದೆ ಅನುದಿನವು ದುಡಿದು ಗುಣಗರೆನಿಸಿಕೊಳ್ಳು ವಾ ॥0॥ 


ಬಂದುನಿಂದ ತೊಂದರೆಗಳ ಸಂದಣಿಯನು ಸರಿಸುವಾ। 
ಮುಂದೆ ಅಡಿಯನಿಡುತ ಒಂದುಗೂಡಿ ಜಯವ ಪೊಂದುವಾ ॥೨॥ 


ಹಿಂದುಮಾತೆ ಬಂಧುಭಾವದಿಂದ ನಿನ್ನ ಕಂದರು! 
ಒಂದುಗೂಡಿ ಪಾರತ. ತ್ಮ ಬಂಧವ ಹರಿದೊಗೆವೆವು ॥೩॥ 


ಕೆಟ್ಟ ಕಣ್ಣಿನಿಂದ ನೋಳ್ಪ ದುಷ್ಪಜನರಿಗಂಜದೆ! 
ದಿಟ್ಟತನೆದೊಳೆಲ್ಲರೊಟ್ಟುಗೂಡುತಿಹೆವು ಕಷ್ಟಕೆ (೪ 


ಲೇಖಕರು : ಕವಿಭೂಪಣ ಬೆಟಗೇರಿ ಕೃಷ್ಣಶರ್ಮ 
("ಬೆಳಗಾವಿ ಜಿಲ್ಲೆಯ ಸ್ವಾತಂತ್ರ್ಯ ಸಮರ' ಸಂಗ್ರಹದಿಂದ) 





೪. ನನ್ನ ನಾಡು ಚನ್ನ ನಾಡು 


ನನ್ನ ನಾಡ ಚೆನ್ನ ನಾಡ ಬನ್ನ ಬಡುತ ಪೂರೆಯುವಾ। 
ನನ್ನಿಯಿಂದ ತಾಯಿನಾಡ ಹೊನ್ನ ಸಿರಿಯ ಬೆಳಗುವ 


ನಾಡ ಬವರ ಬವಣೆಯಲ್ಲಿ ಜೀವವನ್ನು ನೀಡುವ! 
ಹೇಡಿತನವ ಹೊಡೆದುಹಾಕಿ ರೂಢಿಯಲ್ಲಿ ಮೆರೆಯುವ 


ನಾಡನುಡಿಯ ನಾಡನಡೆಯ ನಾಡಿನಲ್ಲಿ ನಡಿಸುವ! 
ಕಾಡುತಿರುವ ಕಾಡುಜನರ ಕೋಡುತಾನೆ ಉಡಿಯುವ॥ 


ನಾಡಮೇಲ್ಮೆ ನೋಡಿಯೊಡಲು ಪೊಡವಿಯೊಡೆಯ ನಡೆಯಲು। 
ಬೇಡಿಕೊಂಡು ಪೊಡವಿಗಿಳಿದು ಬಡವರಿಂಗೆ ಒಡಿಸಲಿ॥ 


ಚತುರತನದೆ ಜಾತಿಮತವ ರೀತಿ ನೀತಿಗಿಳಿಸುವ। 
ಜಾತಿಮತಕೆ ಸೋತುಬಿದ ಮಾತೆಯನ್ನು ಎತ್ತುವ 
ಜಾತಿ ಬೆಳೆಸಿ ಆತುಕೊಂಡು ಘಾತಿಸಿಪ ಜನರನು। 


೧೨ 


ಭೀತಿ ಬಿಡಿಸಿ ಹೂತುಬಿಟ್ಟು ಸಾತಿಶಯದೆ ಮರೆಯುವ 


ನನ್ನ ಮಾತು ನಿನ್ನ ಮಾತು ಹೂನ್ನಮಾತದೆನ್ನದೆ! 
ಉನ್ನತಾಗ್ರಸಬಭೆಯ ಮಾತ ಮನ್ನಿಸಲ್ಲ ನಡೆಯುವ 
ಕಾವನನ್ನು ಕಾಂಬ ಬಗೆಯ ಕಾಣ ಬೇರೆ ತರದಲಿ। 
ನಾಡಸೇವೆಗಾಗಿ ತನುವ ನೀಡೆ ದೇವ ಕಾಂಬನು॥ 


ದೇವರಿಂದ ಬಂದ ನಾವು ದೇವರಾಗಿ ಮರೆಯುವ 
ಜೀವಕಂಜಿ ಹೆದರಿ ಹೆದರಿ ಸಾವ ಜನರ ತೊರೆಯುವ! 


ನಾಡಧರ್ಮ ರೂಢಿಯಲ್ಲಿ ನಾಡ ತಾನೆ ನಡಿಸುವ। 
ನಾಡದೇವಿ ಬೀಡಿನಲ್ಲಿ ಕೂಡಿಯಾಡಿ ಮರೆಯುವ 


ಲೇಖಕರು: ಸ. ಪ. ಗಾಂವಕರ 
("ನಾಡಹಾಡುಗಳು', ಮುದ್ರಿತ : ಮಿಂಚಿನಬಳ್ಳಿ) 


೫. ಭಾರತಾಂಬೆಯ ಹೀನ ಸ್ಥಿತಿ 


ಭಾರತಾಂಬೆಯ ಹೀನ ಸಿತಿಯನು ಕಣ್ಣು ತೆರೆಯುತ ನೋಡಿರಿ। 
ಪಾರತಂತ್ರ್ಯ ದಿ ಸಿಲುಕಿ ಬಳಲುವ ತಾಯಿಯನು ನೀವ್‌ ಬಿಡಿಸಿರಿ 1ಪಲವಿ 


ಒಮ್ಮೆಯಾದರೂ ದೇಶಸೇವೆಯ ಮಾಡಿ ಪುಣ್ಯವ ಪಡೆಯಿರಿ। 
ಉಮ .ಳಿಸುತಿಹ ಭರತಭೂಮಿಯ ಸುಖದ ಯುದ್ದಕ್ಕೆ ನಡೆಯಿರಿ ॥0॥ 


ನಮ್ಮ ನಾಡಿನ ಹೆಣ್ಣು ಮಕ್ಕ ಳು ವೀರಶ್ರೀಯನು ಬೀರುತ। 
ಓಮ ಒನಸಿನೊಳೆ ರಾಷ್ಟ ಕಾರ್ಯಕೆ ಪ್ರಾಣಕೊಡುತಿ ಹರಲ್ಲವೇ ॥೨॥ 


ನಮ್ಮ ದೇಶದ ಸಿರಿಯು ಎಲ್ಲವು ಅನ್ವ ದೇಶವ ಸೇರಿತು! 
ಒಮ್ಮೆ ಯಾದರೂ ಹೂಟ್ಟಿ ತುಂಬಾ ಅನ್ನಸಿಗದಂತಾಯಿತು Nal 


ಸಕಲ ಸಂಪತ್ತುಗಳ ಶಿಖರವ ಪಡದ ನಮ್ಮೀ ದೇಶವು! 
ವಿಕಲವಾಗುತ ಪಾರತಂತ್ರದಿ ಸಿಲುಕಿ ಆಯಿತು ನಾಶವು ॥೪॥ 


ದೇಶಸೇವೆಯ ಸಮರಕಾಲದಿ ಪಾ ಿಣಹೋದರು ನೋಡದೇ 
ದೇವಕೃ ಪೆಯನು ಪಡೆದು ದೇ ಶವನುಳಿಸಿಕೊಳ್ಳ ಲು ನಡೆಯಿರಿ ॥೫॥ 


ಲೇಖಕರು: ತಿಳಿಯದು 


("ಬೆಳಗಾವಿ ಜಿಲ್ಲೆಯ ಸ್ವಾತಂತ್ರ್ಯ ಸಮರ' ಸಂಗ್ರಹದಿಂದ) 


12 


೬. ಪುಣ್ಯ ಭೂಮಿ 
ಪುಣ.ಭೂಮಿ ಭಾರತೀ ರಮ ಭೂವಿ ು ಭಾರತೀ 


ಹಿಮಗಿರಿ ಕನಾ ಹಾರೇ, 
ಗೌರೀಶಂಕರ 4 ಯ 
ಪೂರವ ಪಶ್ಚಿಮ ಸಾಗರಧಾರೇ॥ 


ಸಿಂಧೂ ಗಂಗಾ ಸುರಜಲರಂಗ, 
ಆ ಕಾವೇರಿಯಸಲಿಲ ತರಂಗ, 
ಯಷ್ಕಾ ಪ್ರ ಶಮಗಳ ಕೀರ್ತಿ ಪತಂಗ 


ಗಿರಿಕಂದರವನ ಕುಂಜಕುಟೇರೇ, 
ಲಲಿತ ಲತಾಸುಮ ಪರಿಮಳ ಧಾರ 
ಮಂಜುಳ ಖಗಕುಲ ಕಂಠವಿಹಾರೇ ॥ 


ಮಲೆಯಾಭರಣದ ಚಂದನ ರಂಜಿನಿ, 
ಕಾಲಿಯವನಗಳ ಸ್ಟ ರ್ಣ ಪ್ರಕಾಶಿನಿ, 
ಜೀವನ ಸುಖಸಾಮಾ ಜ್ಯ ಕೆರೀಟಿನಿ॥ 


ಲೇಖಕರು: ತಿಳಿಯದು 
("ಜೆ ಬಾರತ ರಾಷೆಗೀತೆಗಳು' ಸಂಗ್ರಹದಿಂದ) 
ಲ ಟ್ರ 4 


Bi ಸ್ರ ದಾಜ್ಯ ಮಂಗ 
ದಾಗ : ಕಲ್ಲಾಣನಿ, ದುೂನೂಘಕತ್‌ಾಎಛ 


ಹ್ಯೆ ಬಾರತ ಭೂಮಿಗೆ ಮಾತೆಗೆ 


ಗರ ಮಾವನ ಮುರ್ತಿಗೆ 
ಸನ್ಮ೦ಗಳವಾಗಲ ಸುತತ೦॥ 


ಸ್ವರಾಜ್ಯಾಭಾಲಾಷಿಗಳಿಗೆ 
ಸರಕಾರದ ಸಹಾಯ ತೊದೆದ 
ವೀಡಬಭಾದತೀಂಯರಿಗೆ ॥೧॥ 


ಧಾರ್ದುರಿಯಲಿ ಜೀವಿತವಮ 


ಸ್ವರಾಜ್ಯ ಕ್ಕೆ ಧಾರೆಯೆರೆದ 
ಜನೀರಕಮ ವಮೀದದಿಗೆ ॥೨॥ 


ಹೇಶಸೇವೆಯಮಯಿಲದ ಸುಖಪ 


ದೇಶಾಭಿಮಾನಿಗಳಿಗೆ 
ದೇಶ ಬಾಂಧವದಿಗೆ ಸದಾ ॥೩॥ 


(ಮುದ್ರಿತ) 
ಇನ್ನೊ೦ದು ಪಾದ : 


ದೇಶಸೇವೆಯಿಂದ ಸುಖಿಪ 


ಹದೇಶಾಧಿಮುಾನಿಗಳಿಗೆ 
ದೇಶ ಬಾಂಧವದಿಗೆ ಸದಾ ॥೧॥ 


ಭೀಷ್ಮದೋ್ರೋಣ ಪರಹುದಾಮ 
ಭೀಮಾರ್ಜುನಾದಿ ಸುತದ 
ರೀೋದಕರ್ಮ ವೀದದಿಗೆ ॥.೨॥ 


ರಾಮಕೃಷ್ಣ ಪರಮಹಂಸ 
ವಿವೇಕಾನಂದ ಸುತರ 
ಪೆತ್ತ ವೀರ ಮಾತೆಗೆ ॥೩॥ 


ಲೇಖಕಿ: ತಿರುಮಲೆ ರಾಜಮ್ಮ (“ಭಾರತಿ”) 
(ಸಂಗ್ರಹ : ಶ್ರೀಮತಿ ಚಿ. ನ. ವೆಂಕಮ್ಮ. ಬೆಂಗಳೂರು) 


೮. ಕರ್ನಾಟಕ ವೀರರೇಳಿ 


ಕರ್ನಾಟ ವೀರರೇಳಿ! ರಣಭೇರಿ ಕೊಂಬ ಕೇಳಿ 
ಸ್ವಾತಂತ್ರ್ಯ ಮಂತ್ರವನು ಹೇಳಿ। ಪರದಾಸ್ಥ ದೇಹ ಸೀಳಿ (ಪಲ್ಲವಿ 


ಪರತಂತ್ರ ಕತ್ತಲೆಯು ಹ ಹಾರಿ! ಸ್ವಾತಂತ್ರ್ಯ ಸೂರ್ಯ ತೋರಿ॥ 
ಭಾರತಿಯ” ಜೀವ ಕಳೆಯೇರಿ। “ಪರಪ್ಪ ರಿಗಾಯ್ತು ಮಹಾಮಾರಿ ॥೧॥ 


ಧುರಧೀರ ಬುಕ್ಕ ಮಾಧವರು। ಪುಲಕೇಶಿ ವೀರ ವಿಕ್ರಮರು॥ 
ಸ್ವಾತಂತ್ರೃ ಮಂತ್ರ ಸಾರಿದರು! ಪರರಾಜರನ್ನು ಮೆಟ್ಟಿದರು ॥೨॥ 


ಲಾಲಾಜಿ ಲಾಠಿ ಹೊಡೆತದಲ್ಲಿ ಕಲಿ ಜತಿ ನನಾ ಬಹುಬಳಲಿ॥ 
ನಿಮಗಾಗಿ ಕೊಟ್ಟರಾತ್ಮ ಬಲಿ। ಕುಂತಿ ರು ನಗುತ ಸ್ವರ್ಗದಲಿ ॥೩। 


ಭಾರತದ ರಕ್ತವನು ಹೀರಿ। ವೀರತೆಯ ಕುಕ್ಕಿನಲಕೂರಿ॥ 
ಭಾರತಿಯ ಮಾನವನು ಮಾರಿ! ಮಾಡಿದೆರು ನಾಡ ಸೆರೆಸೂರಿ ॥೪ 


ಹಿಂದೀಯ ಸಾರ್ವಭೌಮ ಆ ಗಾಂಧಿಯೇ ಮಹಾತಾ | 
ಸ್ವಾತಂತ್ರ್ಯಕ್ಕಾಗಿ ಕಲಿಭೀಮ। ಸೇನಾನಿ ನಿಂತ ನಿಸ್ಸೀಮ ॥೫ 


15 


ಲೇಖಕರು : ಜಿ. ರಾಮರಾವ ಹೆಜೀಬ 
("ಬೆಳಗಾವಿ ಜಿಲ್ಲೆಯಲ್ಲಿ ಸ್ವಾತಂತ್ರ ಸಮರ' ಸಂಗ್ರಹದಿಂದ. ಇವರು ಧಾರವಾಡ ರಾಷ್ಟ್ರೀಯ 
ಶಾಲೇಚು ವಿದಾ ರ್ಥಿಗಳಾಗಿದ್ದರೆಂದಷ್ಟೇ ತಿಲಿದಿದೆ. ಜನಪ್ರಿಯವಾಗಿದ ಹಾಡು ಎ 







ಹ್‌ 
11113 
811111 
111!) 
1111 


ನಃ | 









ದೂಡಿ ॥)॥ 


ಗೆ 
[§ 


ು ತಿಳಿದು ಕಾಯ; 


ತಂತ್ರ್ಯ ಎಂದು ದೊರಕುವುದು ? 


೦ದು ದೊರಕುವುದು ನವ 


ಯ 
Cd 


ಇ 


ನೀಂ 


ತ್ರ 
ತಸ್‌ 


me 
ದ 


pe 


( 


೯. 


ಇರ್‌ 
FE 


1 


— ೧1 
ಆ 2) 


“ಗ ಬೂ 


ಗಭ fet ವ ೨ ತೊರೆ 
ರರು ನಾದಿನ! 
೧ದ ಕಾಯ 


~ ಆ ಹ ಗಿ 
TES 
ಹಾ ( (ಫ್ರಾ ೧ಎ. —_— 
ನಲುಖಬುಯ ಪ ್ರಿಣಿವನ 


ಇ 


B NE 


ಿತಕಾಗಿಯೇ 


| 


ತ 


ಲೇಖಕರು: ರಾ. ವೆ. ಕರಿಗುದರಿ 


ಬಳಗ ಜಿಯ 


ರ 
ಗು 


ಗು 


( 


ಅ 


ಜ,?) 


ಸ 
ವ 


೧೦. ಸುಮ್ಮನೆ ದೂರಕುವುದೇ 


Ke) 
pe) 
NS 
eA ಆ 
ಲ ಣಿ 
ಗು HD 
ME 
ದಲ | [5 
ಸ 12 ಇನಿ 
33 
ee: FE 
«ಸ ಡತ್ದೆ 
ನ ಸ್ಟ್‌ 
. "3 12 
3° ಸ್ಟ 
೫೨ 7 
ಕ) | 
& kM 
Ye 3 
BH 


ಬೀದ ಬುದ್ದಿಯನಳಿಯಬೇಕುನಿಜ। 
ಸೋದರ ಭಾವವೆಲ್ಲರೊಳಿರಬೇಕು। 


ಕ್ರೋಧಾದಿಗಳ ನೀಗಬೇಕು। ಕಾರ್ಯ 
ಸಾಧಿಸಿಕೊಳ್ಳುವ ಧೀರತೆ ಮುಂಚೆ ಬೇಕು ॥೨॥ 


ಕಾಯ ಕಷ್ಟವ ಪಡಬೇಕು ಏಲ್ಲಾ। 
ಮಾಯ ಪಾಶವ ಕತ್ತರಿಸಿ ಚೆಲ್ಲಬೇಕು। 


ಸಾಯಲಂಜಿಕೆ ಬಿಡಬೇಕುಯದು ರಾಯ 
ಕೃಷ್ಣನ ಗೀತೆಯನು ನಂಬಬೇಕು ॥೩॥ 


(ಲೇಖಕರು : ತಿಪ್ಪಯ್ಯ ಮಾಸ್ತರ್‌ ಅಥವಾ ಮುದವೀಡು ಕೃಷ್ಣರಾವ್‌. ತಿಪ್ಪಯ್ಯ ಮಾಸ್ತರರ ಹಾಡುಗಳ 
ಸಂಗ್ರಹ “ರಾಷ್ಟಿ ಯ" ಪದಗಳು” 1930ರಲ್ಲಿ ಈ ಹಾಡು ಬಂದಿದೆ. ಆದರೆ “ಬೆಳಗಾವಿ ಜಿಲ್ಲೆಯ 
ಸ್ವಾತಂತ್ರ ಸಮೆರ' ಸಂಪುಟ 2ರಲ್ಲಿ ಮುದವೀಡರ ಹೆಸರು ಸೂಚಿಸಿದೆ. ಕೊನೆಗೆ ಬಂದಿರುವ 
“ಯದುರಾಯ ಕೃಷ್ಣನ ಗೀತೆಯನು ನಂಬಬೇಕು' ಎಂಬಲ್ಲಿ 'ಕೃಷ್ಟ' ಎಂಬುದು ಮುದವೀಡರ 
ಮುದ್ರಿಕೆಯೇ? Rs ಭಗವದ್ಗೀತೆಯ ಉಲ್ಲೇಖವೆ ? ಮುದವೀಡರು ತಮ್ಮ ಬೇರೆ ಹಾಡುಗಳಲ್ಲಿ 
ಮುದ್ರಿಕೆ ಬಳಸಿಲ್ಲ. ಹೀಗಾಗಿ ಇದು ತಿಪ್ಪಯ್ಯ ಮಾಸ್ತರರ ಕವಿತೆ ಇರಬೇಕು) 


೧. ಸೇವಾದಲದ ಸ್ಸ ನಿಕರು 
ಭಾರತ ಮಾತೆಯ ಮಕ್ಕ ಳು ನಾವು । ಸೇವಾದಲದ ಸೆ ಬಕರು॥ 


ಭೇದ ಭಾವವು ನಮ್ಮಲಿಲ್ಲ 
ಜಾತಿ ಭೇದವು ಸನಿಹದೊಳಿಲ್ಲ 
ಎರಡು ತನವು ಕನಸಿನೊಳಿಲ್ಲ 
ವೈರಿತನವು ನೆನಪಿನೊಳಲ್ಲ| 


ದೇಶೋದ್ದಾರವೆ ನಮ್ಮಯ ಆಟ 
ತ್ರಿವರ್ಣ ಧ್ವಜವೇ ನಮ್ಮಯ ಬಾವುಟ 
ಧ್ವಜದಡಿಯೇ ನಮ್ಮಯ ರಾಹುಟಿ 
ಜೀವನ ಮಂತ್ರವು ನಮ್ಮಯ ರಾಟಿ॥ 


ಆತ್ಮ ತೇಜವೆ ನಮ್ಮಯ ಶಕ್ತಿ 
ಸ್ವಾರ್ಥತ್ಯಾಗವೇ ನಮ್ಮಯ ಯುಕ್ತಿ 
ಮೇಲಪ್ಪಣೆಯೇ ನಮ್ಮಯ ಶತ್ತಿ 
ಇದರಿಂ ನಿಶ್ಚಯ ಭಾರತ ಮುಕ್ತಿ! 


ಲೇಖಕರು : ತಿಳಿಯದು 
("ಸೇವಾದಲ ಗೀತೆಗಳು, ಧಾರವಾಡ, 1946) 


೧೨. ರಣಗೀತ 


ಬರುವುದು ಬರಲೆಂದೆನ್ನುವೆವು! 
ಪರದಾಸ್ಯವನಿಂದಳಿಸುವೆವು॥ 


ಬಿಸಿಲನು ಚಳಿಯನು ಲೆಕ್ಕಿಸಿವು 
ಹಸಿವಿನ ಕಿಚ್ಚನು ಸಹಿಸುವೆವು! 


ಬೆತ್ತದ ಬಡಿತವ ತಿನ್ನುವೆವು 
ಕತ್ತಿಯ ಕಡಿತವ ಸಹಿಸುವೆವು! 


ಕುಣಿಕುಣಿಯುತ ಹೋರಾಡುವೆವು! 
ರಣದೊಳು ಶೌರ್ಯವ ತೋರುವೆವು 


ನಗುತಲೆ ಶೂಲವನೇರುವೆವು 
ಜಗದೊಳು ಕೀರ್ತಿಯನುಳಿಸುವೆವು! 


ಹಾಡುತ ರಣದೊಳು ಸಾಯುವೆವು! 
ನಾಡಿನ ಮಾನವ ಕಾಯುವೆವು॥ 
ಲೇಖಕರು : ತಿಳಿಯದು 
("ಸೇವಾದಲ ಗೀತೆಗಳು', ಧಾರವಾಡ, 1940) 


೧೩. ವಂದೇಮಾತರಂ 


ರಾಗ : ಹಿಂದೂಸ್ಥಾನಿ ತಾಳ : ಆದಿ 
ಧಾಟಿ : “ಸಾರೇ ಜಹಾಂಸೆ ಅಚ್ಛಾ ಎಂಬಂತೆ 


ನಾವೆಂತ ಮನುಜರೇಳಿ? ಸ್ವಾತಂತ್ರ್ಯವಿಲ್ಲದವರು। 
ನೀವಾರು ಎನಲು ಪರರು? ನಿಮ್ಮ ದಾಸರೆನ್ನುವವರು ॥ಪಲ್ಲವಿ। 


ವಿಪಿನಾಂತ ಪಶುವಿಗಿಂತ। ಅಪಕೀರ್ತಿ ಪಡೆದು ಧರೆಲಿ॥ 
ಅಪಮಾನವಾಗಲೆಮಗೆ! ಉಪಮಾನವೆನ್ನುವವರು ॥೧॥ 


ದೇಶಾಭಿಮಾನವಿಲ್ಲ ಲೇಸ್ಸೆಕ್ಕಮತ್ತವಿಲ್ಲಾ॥ 
ದಾಸಾನುದಾಸರಾಗಿ! ಪರೆಸೇವ ಮಾಡುವವರು ॥೨॥ 


ನಮಗಾಗಿ ಗಾಂಧಿಯವರೂ। ಶ್ರಮದಿಂದ ಹೋರುತಿಹರು॥ 
ಗಮನಿಸದೆ ನಮ್ಮಜನರು! ತಮ್ಮದೆಚ್ಚು ಎಂಬುವವರು ॥೩॥ 


ವರ್ಜಿಸದೆ ಮದ್ಯಪಾನ! ದುರ್ಬಲದಿ ನರಳಿ ಕಡೆಗೆ 
ನಿಜೀವವಂತರಾಗಿ! ನಿರ್ಭಾಗ್ಯರೆನ್ನುವವರು ॥೪॥ 


ಪರಸೇವೆಹಿತವೆ ನಮಗೆ! ಗುರುಮಂತ್ರವೆನ್ನುತಿಹೆವು॥ 
ಭಾರತಿಯ ಪುತ್ರರಾಗಿ! ಪ್ರರುಷಾರ್ಥವಿಲ್ಲದವರು ।೫॥ 


ನಾರಿಯರ ಮೋಹದಿಂದ! ಮನೆಮಠಗಳೆಲ್ಲ ಮಾರಿ॥ 
ತಿರಿದುಂಬ ಜನರ ತೆರದಿ! ಬರಿದಾಗಿ ನರಳುವವರು ॥೬॥ 


ಲಾಲಾಜಿ ಭಗತಸಿಂಗ। ಶುಕದೇವ ರಾಜಗುರುವು] 
ಬಲಿಯಾಗೆ ದೇಶಹಿತಕೆ! ಕರತಾಳ ಹೊಡೆಯುವವರು ॥೭॥ 


ಶ್ರೀಪತಿಯಸಖನೆ ನಿಮ್ಮ! ಭೋಪರಿಲಿ ಬೇಡುತಿಹೆವು! 
ನೀ ಪೊರೆಯೊ ನೀಲಕಂಠ। ಕಾಪಾಡು ಎನ್ನದವರು ॥೮॥ 


ಲೇಖಕರು: ಬಿ. ನೀಲಕಂಠಯ್ಯ (ಮುದ್ರಿತ) 
"ರಾಷ್ಟ್ರ ಗೀತಾವಳಿ'ಯಿಂದ, (ತಾರೀಖಿಲ್ಲ) 


೧೪. ದೇಶೀಯ ದುಮದುಮ್ಮೆ 


ಪ್ರಾರ್ಥನೆ 


ಪರದಾಸ್ಕ ಪಾಶದ ಬೇಡಿಯ ಕಡಿಯುವ ಬಗೆಯನು ಕೇಳಿರಿ ದೇಶದ ಜನರೇ। 
(ಮಾತರಂ ವಂದೇ ಮಾತರಂ ॥ಪಲ್ಲವಿ॥ 


ಅರವಿಂದನಾಭನ ಸುರವಂದ್ಯ ಪಾದವ ಶಿರದೊಳು ವಿನಯದಿ! 
ಧರಿಸುವೆನು। ನಾನು | ಸರಸತಿ ಪಾದಕೆ ನಮಿಸುವೆನು | ಬಲು! 
ಕರುಣದಿ ಮತಿಯನು ಬೇಡುವೆನು। ಪರದಾಸ್ತ ಬೇಡಿಯ ಕಡಿಯಲು | 
ಬೇಡುವೆ ಸಾಸಿರ ಹೆಸರಿನ ಜಗದೀಶನನ್ನು॥ 


ತನುಮನ ಥನಗಳ ಸವಿಯನು ಸುರಿಸುವ ಭರತಮಾತೆಯ ಚರಣ 
ಕಮಲವನು। ವರ। ತನಿಭಕ್ತಿ ರಸದಿಂದಲೆರೆಯುವೆನು। ಬಲು! 
ಕನಿಕರದಿಂದಲಿ ಬೇಡುವೆನು । ಮನದ ಬಯಕೆಯನ್ನು ಕೊನೆಗಾಣಿಸುವ 
ನನ್ನ! ಮನದೊಳು ಹುರುಪನ್ನು ನಮಿಸಿ ಕೇಳುವೆನು॥ 


ದೇಶಕೋಶವ ಬಿಟ್ಟು ದೇಶಸೇವೆಯ ಮಾಡಿ ತೊಳಲುವ ಮೋಹನದಾಸರನು। 
ಆಹಾ । ಗಾಸಿಯಾಗಿರುವಂಥ ದಾಸರನು। ಬಲು 

ಸೋಸುವ ಲಜಪತರಾಯರನು। ದೇಶದೇವಿಯ ವರಚರಣಕಮಲವನ್ನು 
ಶಿರದೊಳು ಧರಿಸಿದ ತಿಲಕರ ನಮಿಸಿ ॥ 


ಪರದೇಶಿಗಳ ಆಗಮನ ಹಾಗೂ ಪರಿಣಾಮ 


ತಕ್ಕಡಿ ಹಿಡಕೊಂಡು ಬೇಪಾರ ಮಾಡುತ ಬಿಳುಪಾದ ಪರಕೀಯ 
ಜನರೆಲ್ಲರೂ ಬಂದು! ಕಕ್ಕಸಬಡುತಲಿ ಕೂಡಿದರು/ನಮ್ಮ। 

ಉಕ್ಕುವ ನಾಡನು ಕೆಡಿಸಿದರು। ಯುಕ್ತಿಯ ಬಲದಿಂದ ನೆಕುತ 
ರಾಜ್ಯವ ರಾಜಕಾರಣವನ್ನು ಭರದಿ ಹೂಡಿದರು॥ 

ಬಗೆಬಗೆ ಬೆಳೆಯಿಂದ ಸೊಗಸಾಗಿ ಮೆರೆಯುವ ಮಿಗಿಲಾದ ಒಂಗಾಲ 
ರಾಷ ಸ್ರವನು! ಬಲು। ಸೊಗಸಾದ ಕರ್ನಾಟದೇಶವನು। ವೀರ। 

ಮೊಗದ ಪಂಜಾಬದ ಭೂಮಿಯನು ಮಿಗಿಲಾದ ಮಹಾರಾಷ್ಟ್ರ 
ದೇಶವ ಮೋಸದಿ ಭರದಿಂದ ಸಮನಾಗಿ ವಶಮಾಡಿಕೊಂಡರು" 


ವೇದಾಂತದಾಕಾಶದೊಳಗೆ ಮಿನುಗುವಂಥ ಸಾಧುಸಂತರ ಭಾಷೆ 
ಯೊಳಗೆ ಮೂಡಿ! ತನ್ನ | ಕದಲದ ಹೊಳಪನು ಜಗಕೆ ನೀಡಿ। ನಮ್ಮ 
ಕವಲಾದ ಹಾದಿಯ ತಿರುಗಿ ತೀಡಿ | ಕಾದುತ ಜಗವನು ಮರೆಯಾದ 
ನಯ್ಯಯ್ಯೋ ಹಾದಿಯ ತೋರುವ ಸ್ವಾತಂತ್ರ್ಯ ರವಿಯು॥ 


ವೀರರ ಕರದೊಳು ಮಿನುಗುವ ಶತ್ತಿಗಳೆಲ್ಲೆಲ್ಲಿ ನೋಡಲು ಹೋದ 
ವಯ್ಯ ಚಾಕು । ಚೂರಿ ಕತ್ತರಿ ಕತ್ತಿ ಬಂದವಯ್ಯ | ಮಾರು। 
ಮಾರುದ್ದ ಚತ್ತರಗಿ ಛತ್ರವಯ್ಯ | ಕಾರುತ್ತ ವಿಷವನು ಪರದಾಸ್ತ 
ರಾಹುವು ನುಂಗಿದನಯ್ಯಯ್ಯೋ ಸ್ವಾತಂತ್ರ್ಯ ಶಶಿಯಾ॥ 


ಶೂರರ ಶೌರ್ಯವ ಕಡಿದರು ನೋಡಿರಿ ವೀರರ ವೀರ್ಯವ ಕುಕ್ಕಿದರು | ಸರ 
ಕಾರದ ದಾಸರು ಸೂಕ್ಕಿದರು | ದರ।ಕಾರವಿದೆ 

ರಾಜ್ಯವಾಳಿದರು !ಧೀರತನವ ತುಂಡು ತುಂಡಾಗಿ ಕಡಿದರು 
ಗಂಡಸುತನವನು ಮೊಂಡುಮಾಡಿದರು ॥ 


ಪರದೇಶದರಸನ ದಾಸರು ಸರಸಾಗಿ ರಕ್ಷಣೆ ಮಾಡುತ್ತಲಿರುತಿಹರು 
ನಮ್ಮ/ಸುರವಂದ್ಯ ದೇಶದಲಿರುತಿಹರು। ತಮ್ಮ | ವರರಾಜ್ಯ 

ರಥವನು ಹೂಡಿದರು; ಕರ ರೂಪದಿಂದೆಮ್ಮ ರೈತರ ಹಣವನು ಹಗಲಿರುಳಿಲ್ಲದೆ 
ನುಂಗುತ್ತಲಿಹರು ॥ 


22 


ಜಾಡಬುಡ್ಡವು ತನ್ನ ಗಾಢ ಜಾಳಿಗೆಯಿಂದ ನೋಡದೆ ನೊಣವನು 
ಬಿಗಿಯುವಂತೆ । ಕಾಡು । ಮೋಡವು ಮುಗಿಲನು ಮುತ್ತುವಂತೆ | ವಿಷ 
ನಾಡಿಯು ನಾಡನು ಕಡಿಯುವಂತೆ | ಕಾಡರೈಲಿನ ಗಾಢ ಜಾಳಿಗೆಯೊಳಗೆಮ್ಮ 
ನಾಡನು ಬಿಗಿಯಾಗಿ ಬಿಗಿಸಿದರಯ್ಯೋ ॥ 


ಪರಕೀಯ ರಾಷ್ಟ್ರ ದ ರೇಲಿನವರು ಬಂದು ಗಾಡಿಕಾರರ ದುಡ್ಡು ನುಂಗಿದರು | 
ನಮ್ಮ | ಸರಸಾದ ಭೂಮಿಯ ಕೆಡಿಸಿದರು | ನಮಗೆ | ಪರಮ ಕಲ್ಯಾ ಣವ 
ಮಾಡಿದರು | ಕರರೂಪದಿಂದೆಮ್ಮ ಧನವನ್ನು ಹೀರುತ್ತ ತಿರುಕರಾಗಿರಿಯೆಂದು 
ಹರಿಸಿದರೆಮ್ಮನು | 


ವ್ಯಾಪಾರ ಮುಳುಗಿತು ಬೇಸಾಯ ಬಾಡಿತು ಬರಗಾಲ ಬಿದ್ದಿತು ನಾಡಿನೊಳು | 
ಬೇನೆ | ತಾಪದಿ ಬಳಲುತ ಸೀಮೆಯೊಳು | ಜನಕೆ! ಶಾಪವನೀಯುತ ನಾಡಿ 
ನೊಳು | ಶೀಪುತ್ತ ಹುಲ್ಲನ್ನು ಕುಡಿಯುತ್ತ ನೀರನ್ನು ಸತ್ತರಲ್ಲವೆ ನೂರು 

ಸಾವಿರ ಜನರು ॥ 


ತಾರು ಪೋಸ್ಟುಗಳೆಲ್ಲ ಬಂದವು ನಮ್ಮನ್ನು ಪರದಾಸ್ಮದೊಳು ನೂಕಿ ತುಳಿಯ 
ಲಕ್ಕೆ | ನಮ್ಮ । ಬೇರುಗಳಲ್ಲನು ಕಿತ್ತಲಿಕ್ಕೆ! ತಮ್ಮ | ನೂರಾರು ಕಪಟವ 
ಬಿತ್ತಲಿಕ್ಕೆ! ಸೂರಿಮಾಡಿದ ನಮ್ಮ ಸ್ವಾ ತಂತ್ರ ವೃಕ್ಷದ ನೂರಾರು ಹರಿಗಳ 
ತರಿದು ಬಿಡಲಿಕ್ಕೆ | 

ಆಂಗ್ಲರ ರಾಜ್ಯಭಾರ 


ದಾಸ್ಯಪಾಶವು ಬಂದು ಕೊರಳನು ಬಿಗಿದಿತು ನಾಡೆಲ್ಲ ದುಃಖದಿ ಮರುಗುವಂತೆ। 
ಅಮಾ ।ವಾಸ್ಕಯು ಜಗವನು ಮುತ್ತುವಂತೆ | ಯಮನಾಸ್ಕವು ಜನರನ್ನು 
ನುಂಗುವಂತೆ। ಹಾಸ್ಯದಮಾತಲ್ಲರೈತರದಾಸ್ಯವುಯಮರಾಜನಾಸ್ಯದ ತಲೆಯ 
ಮೇಲಾಯ್ತು ॥ 


ಕೂಳಿಲ್ಲದಂತಹ ರ್ರ ತರ ಗೋಳನ್ನು ೭ ಬಣ್ಣಸಬೇಕ್ಕಾ ರು ಜಗದೊಳಗೇ । ವಿಷ । 
ಚೇಳಿನ ತಾಪವ ಮನದೊಳಗೇ | ನೀವು. | ತಿಳಿದುಕೊಳ್ಳಿ ರಿ ಮಾತು ಒಡ 
ಲೊಳಗೇ । ಜೋಳವಿಲ್ಲದ ಬಡ ರೈತರ ಧನವನು ಹೀರುವ ಸರಕಾರ ಸರಕಾರ 
ವಲ್ಲಾ॥ 


ಗವರ್ನರ ಜನರಲ್ಲನೆಂಬುವ ದಾಸಗೆ ಎರಡೂವರಿಲಕ್ಷ ರೂಪಾಯ್ಗಳೂ। ಎಂಟು! 
ಗವರ್ನರ ಜನರೀಗೆ ಲಕ್ಷಗಳೂ । ಅವರ | ನೂರಾರು | ದಾಸರ ಕೋಟಿಗಳೂ। 
ಎಷ್ಟೆಂದು ಹೇಳಲಿ ಕಷ್ಟದಿ ಹೇಳುವೆ ಕರಡಿಯ ನುಣುಪಾದ ಕೂದಲ 

ದಷ್ಟು ॥ 


ಎರಡೆರಡು ಸಾವಿರ ಕಲೆಕ್ಟರ ಜನರಿಗೆ ತಿಂಗಳದೊಳಗಿಷ್ಟು ಬರಿದಾಯಿತು ॥ 
ನಮ್ಮ ।ಕರಿಗಾಲದೊಳು ಫ್ಲೇಗು ತಲೆಯೆತ್ತಿತು | ನಾಡ । ಗಾರರು ತೊಳಲುವ 
ಕಾಲ ಬಂತು । ಪರದೇಶದಿಂ ಬಂದ ಪರಕೀಯ ಜನರಿಗೆ ಸೂರಿಯಾಯಿತು 
ನಮ್ಮ ದ್ರವ್ಯದ ಸುಗ್ಗಿ | 


ಭಾರತ ದೇಶವ ಪರತಂತ್ರ ಕೆಸರೊಳು ಹಾಕಿ ತುಳಿಯುವಂಥ ಬಿಳಿಯರಿಗೆ | 
ನಮ್ಮ | ನೂರಾರು ಸೋಲ್ಡರ ಗೆಳೆಯರಿಗೆ | ಮತ್ತ | ಕರಿಯಾಳುಗಳ ಕೋಟಿ 

ಜನಗಳಿಗೆ | ಕರುಣದ ಸರಕಾರ ಒಡಲೊಡೆಯುವ ಹಾಗೆ ಸುರಿದಿತು ರೈತರ 
ರಕ್ತದ ಧನವಾ।॥ 


ಕಪ್ಪವ ಮಾಡುತ ಹೊಟ್ಟೆಯ ಹೊರೆಯುವ ಆಂಗ್ಲ ದೇಶದ ಕೀಳು । ಜನ 
ಗಳನು ನೀತಿ ಭ್ರಷ್ಟರಾಗಿರುವಂಥ ಮನುಜರನು ಅತೀ । ದುಷ್ಟತನದ 
ಹಾಳು ಮನುಜರನು। ಕಷ್ಟದಿ ಬಾಳುವ ಧರ್ಮವ ದೇಶದಿ ತಡೆಯಿಲ್ಲದಲೆ 
ತಂದು ತುಂಬುತ್ತಲಿಹರೈ । 


ಬಡವರ ಕಡೆಗೊಮ್ಮೆ ನೋಡಿರಿಯೆಂದರೆ ಕಾಲೊಳು ಬೇಡಿಯ ಜಡಿಯುವರು। 
ಕಪ್ಪು | ಕಡಲಿನ ನೀರನು ಕುಡಿಸುವರು | ತಮ್ಮ | ಬಡಿವಾರ ನಾಡೊಳು ನಡಿ 
ಸುವರು । ಪೊಡವಿಯೊಳಗೆ ಯಶಬಡೆದಂಥ ಬಡವರ ಒಡಲಿಗೆ ಕರುಣದಿ 
ಬಡೆವರು ಕೇರು॥ 


ಪರದೇಶದೊಡವೆಗಳು 


ಪರದೇಶದೊಡವೆಯ ಪಿಡುಗು ಬಂದಿತು ನಮ್ಮ ಪರಮಪಾವನವಾದ ನಾಡಿ 
ನೊಳು | ತರ । ತರದ ಬಣ್ಣದ ಮಾಯಾ ಮೋಹಗಳು । ಬಲು । ಸರಸಾದ 


24 


ಸೂಗಸು ಸಾಮಾನುಗಳು । ಶಿರದಿಂದ ಹಿಡಿಕೊಂಡು ಕಾಲ್ವುದಿ ತನಕೆಲ್ಲ 
ಬಡಿದಿತು ಪರದೇಶ ಮಾಲಿನ ಮೈಲಿ॥ 


ಶೂರರ ಕೆ ಯಲ್ಲಿ ಹೊಳೆಯುವ ಶಸ ಸ್ತವು ಸ್ವಾತಂತ್ರ್ಯ ವಿರುವಾಗ ಮಿನುಗುವದು 
|ಈಗ। ಕರದೊಳು ಕರವಸ್ತ್ರ ಮಿನುಗುವ ದು ಬಲು! ಭರದಿಂದ ಚತ್ತರಿಗಿ 
ಕುಣಯುವದು। ಪರದೇಶ ಮಾಲಿನ ಗುಡುಗೊಡೆದಿತು ನಮ್ಮ ಬಡವರ 
ದೋರೆಯ ನುಣುಪಾದ ಎದೆಯಾ ॥ 


ನುಣುಪಾದ ಕಾಜಿನ ಸೊಗಸಾದ ಸಾಮಾನು ಗಿರಣಿಯ ನಯವಾದ 
ಅರಿವೆಗಳೂ। 

ಬಣ । ಬಣಗಿನ ಚೇಟಿನ ಥಾನುಗಳೂ । ಕಣ । ಕಣಿಸುವ ಕಬ್ಬ ಸಿ ಭಾಂಡಿಗಳೂ । 

ಪ್ರಣತೀಯ ಸ್ಥಾನಕ್ಕೆ ಬಂತಲ್ಲೊ ಬಿದ್ದರೆ ಪಳ್ಳ ೦ದು ಒಡೆಯುವ ಕಾಜಿನ ದೀಪಾ॥ 


ಭತ್ತದ ಗಿರಣಿಯು ಹಳ್ಳಿಯ ಜನಗಳ ಹಂಡರ ಹೊಟ್ಟಿಗೆ ಬರೆಗೊಟ್ಟಿತು | 
| ಮತ್ತೆ! ಭತ್ತದ ವ್ಯಾ ಪಾರ ಕಟ್ಟಾಯಿತು। ಸುತ್ತು ಮುತ್ತಿನ ಜನರಿಗೆ 
ಕುತ್ತಾಯಿತು | ತುತ್ತಿಲ್ಲದಂತಹ ರ ತನ ಮಡದಿಯ ಒಡೆದು ಹೋಯಿತು 
? ಚೆಲ್ವ ಮಾನದ ಮುತ್ತು ॥ 


ಗಿರಣಿಯ ಅರಿವೆಯು ಬಂದಕಾಲಕ್ಕೆ ನಮ್ಮ ಜಾಡರ ಹೊಟ್ಟೆಯು 

ಹೋಳಾಯಿತು | 
ಬಲು ಸರಸಾದ ನೇಯಿಗೆ ಹಾಳಾಯಿತು । ಅತಿ । ವಿರಸವಾಗಿರುವಂಥ 
ಬಾಳಾಯಿತು । ಜರದಿಂದ ಕೊರೆಯುತ್ತ ಜಾಡರ ಕರಳನ್ನು ಮೆರೆಯುತ್ತ 
ಬಂದಿತು ಮ್ಯಾಂಚಿಸ್ತರರವಿ | 


ತ್ರೈದೆ ಕೊರಳೊಳು ಮುತ್ತು ಮಾಣಕದಿಂದ ಕಚ್ಚಿದ ವಜ್ರದ ಪದಕಗಳೂ। 
ಕ ಮುತ್ತಿನ ನೀರುಳ್ಳ ಮಾಲೆಗಳು | ಸುತ್ತು ಮುತ್ತ ಘೂ ಹೊಳೆವ ಕಟ್ರಾ 
ಣಿಗಳೂ | ಹತ್ತು ನಿಮಿಷದೊಳು ಬದಲಾಗಿ ಬಂದವು ಪರದೇಶಿ ಕರಿಮಣಿ 
ಪ ಗೊಂದು ಸಾಲು॥ 


ಮುಟ್ಟೀರಿ ಮುಟ್ಟೀರಿ ಮೈಲಿಗೆ ಎಂದೆಂದು ಮಡಿಯ ಮಾಡಿರುವಂಥ ಮನೆಯೊ 
ಳಗೆ | ಬಲು ಶಿಷ್ಟರ ದೇವರ ಮನೆಯೊಳಗೆ | ಬಂತು। ಕೆಟ್ಟ ಸಮಯ ನಮ್ಮ 
ನಾಡೊಳಗೆ | ಕೆಟ್ಟ ಬಣ್ಣದ ಬಲು ನಯವಾದ ಮಡಿಗಳು ಬಂದವು ಅಡಿಗೆಯ 
ಮನೆಯೊಳಗೆಲ್ಲ॥ 


ಎಪ್ಪೆಂತ ಹೇಳಲಿ, ದೇವರ ಗುಡಿಯೊಳು ದೇವರು ಪರದೇಶಿಯಾದನಲ್ಲ। 
ಅವನ । ಭ್ರಷ್ಟ ಪೂಜಾರಿಯ ದೇಹವೆಲ್ಲ | ಬಲು ದುಷ್ಟಾದ ಬಟ್ಟೆಯು 
ಬಂದಿತಲ್ಲ। ಕಷ್ಟದಿ ಹೇಳುವೆ ಮನಸಿಟ್ಟು ಕೇಳಿರಿ ಮ್ಯಾಂಚಿಸ್ಸರರವಿಯು ನಮ್ಮ 
ಹೆಣಕೆಲ್ಲ ॥ 


ಇದ್ದರೆ ಪರದೇಸಿ ಸತ್ತರೆ ಪರದೇಶಿ ಸುಟ್ಟರೆ ಪರದೇಶಿಯಾಯಿತಯ್ಯ | 

| ತನ್ನ | ಸದ್ದನು ತೋರದೆ ಬಂದಿತಯ್ಯ | ಇದು । ಮುದ್ದು ಕೆಂಡದ ಮಳೆ 
ಸುರಿಯಿತಯ್ಯ | ಇದ್ದರೆ ಹುರಿದೀತು ಸತ್ತರೆ ಸುಟ್ಟೀತು ಮೆದ್ದರೆ ಒಡಲನು 
ಸುಡುವದಯ್ಯಯ್ಕ್ಯೋ | 


ಬಡಿಗನು ಹರತಾದ ಬಾಚಿಯ ಮೊನೆಯಿಂದ ಎಳೆಯನು ಸಮನಾಗಿ 
ತರಿಯುವಂತೆ । 
| ಬಡ । ಆಡನ್ನು ಕಟಕನು ಕಡಿಯುವಂತೆ | ಬೇಟಿ | ಬಡಕನು ಮೊಲವನು 
ಸುಲಿಯುವಂತೆ |! ಬಡವರ ಒಡಲೀನ ಕರಳನು ಕೊರೆದೀತು ಪರದೇಶೀ ಸರಕಿನ 
ಹರಿತಾದ ಚೂರಿ ॥ 
ವಕೀಲರು 


ಇಂಥ ಸೌಂದರ್ಯದ ರಾಜ್ಯವು ಇದರೊಳು ನ್ಯಾಯದ ಕಥೆಯನು ಹೇಳುವೆನು। 
ಕಲಿ! ತಂಥ ವಕೀಲರ ಗುಣಗಳನು । ಸಾಯು । ವಂಥ ಒಕ್ಕಲಿಗರ ದಾಳಿಯನು | 
ಪಂಥ ಹಾಕುವೆ ನಾನು ರೈತರ ರಕ್ತವ ಸುರಿಯದ ವಕೀಲರು ಭೂಮಿ 
ಯೊಳಿಲ್ಲ॥ 


ವೇದಗಳರ್ಥವ ತಿಳಿಹೇಳಿ ಜಗಕೆಲ್ಲ ದಾರಿಯ ತೋರುವ ಬ್ರಾಹ್ಮಣರು । ಬಲು 
ಕಾದುತ್ತ ಮಡಿಯುವ ಕ್ಷತ್ರಿಯರು | ಮತ್ತು | ಬೀದಿ ಬೀದಿ ಕೂಳು ಕೊಡುವ- 
ವರು । ಭೇದವಿಲ್ಲದೆ ವೈಶ್ಯ ಶೂದ್ರರು ಕಳಕೊಂಡು ಸ್ವಾತಂತ್ರ್ಯ ರತ್ನವ 
ತಿರುಕರಾಗಿಹರು ॥ 


20 


ಒಳಗೊಂದು ಶರ್ಟಾತು ಮೇಲೊಂದು ಜಾಕೀಟು ಆಮೇಲೆ ಬಂತೊಂದು 
ಹೊಳೆವ ಕೋಟು | ತಲೆ। ಮೇಲೆ ಹಾಕುವರಯ್ಯ ಡಬರಿ ಹ್ಯಾಟು | ತಮ್ಮ | 
ಕಾಲೊಳು ಪರದೇಶಿ ಫುಲ್ಲುಬೂಟು | ಹುಳತಂಥ ತಲೆಯೊಳು ಕೊಳತಂಥ 
ಕಾಯಿದೆ, ಎಪ್ಪೆಂದು ಹೇಳಲಿ ವಕೀಲರ ಥಾಟು ॥ 


ಸಿಗರೇಟ್ಟು ಸೇದುತ್ತ ಬಡವರ ಒಡಲಿಗೆ ಬೆಂಕಿಯನಿಡುವಂಥ ಮನುಜರಿಗೆ | ಬಗೆ। 
ಬಗೆಯ ಒಯ್ಯಾ ರದ ಪಶುಗಳಿಗೆ | ಬಂತು ಸೊಗಸಾದ ಧನವೆಲ್ಲ ಕಟುಕರಿಗೆ | 
ಬಗೆಬಗೆ ಬಣ್ಣದ ನ್ಯಾಯವು ಬಂದಿತು ಪರಕೀಯ ರಾಜ್ಯದ ಕೋರ್ಟಿನೊಳಗೆಲ್ಲ 


ಬ್ರಿಟಿಷ್‌ ನ್ಯಾಯವೇವತೆಯು 


ದುಡ್ಡಿದ್ದ ಮನುಜಗೆ ನ್ಯಾಯವು ಸಿಗುವುದು ದುಡ್ಡಿಲ್ಲದವನಿಗೆ ನ್ನಾಯವಿಲ್ಲ | 
ಬಲು | ಹೆಡ್ಡ ವಕೀಲರು ಬಂದರಲ್ಲ। ನಮ್ಮ । ದುಡ್ಡನು ಹೀರುತ್ತ ಬೆಳೆವರಲ್ಲ | 
ದುಡ್ಡಿದ್ದ ದುರುಳನ ಹಾಳು ಬಾಳುವೆಗಿಂತ ದುಡ್ತಿಲ್ಲದಂತಹ ಬೊಡ್ಡಿಯೆ 


ವ 
ಲೇಸು॥ 


೪ 


 ಪಂಚಾಯತೆಂಬುವ ನಾಡಿನ ನ್ಯಾಯವು ಬದಲಾಯಿತೈ ದುರ್ದೈವದಿಂದ | 

ಒಂದು । ಪಂಜೆಯುಳಿಯಲಿಲ್ಲ ನ್ಯಾಯದಿಂದ | ಬಂತು ಗಂಜಿಯ ಪಕ್ತಾನ್ನ 
ಜಗಳ - 

ದಿಂದ | ಪಂಜಾಬದೊಳಗಾದ ಕೊಲೆಯನು ನೆನೆಯಿರಿ । ಜನರನು ಕೊಂದಿತು 

ನ್ಮಾಯ ಕೈಯಿಂದ | 

ಬಿಸಿಲೊಳು ಕಾದಂಥ ಹುಡಿಯೊಳು ಹೂಟ್ಟೆ ಯ ಹೊಸಿದಂಥ ಜನರಿಗೆ ಕೊಟ್ಟ 

ನ್ಶಾ ಯ। ನಮ್ಮ | ಸೋಸುವ ಜನರಿಗೆ ಶಿಕ್ಕ ನ್ಯಾ ಯ । ರಕ್ತ ಬಸಿದಂಥ ಪಂಜಾಬೀ 

ಜನರ ನ್ಯಾಯ! | ಹೊಸದು ಹೇಳುವದಿಲ್ಲ ನೆನೆಯಿರಿ ಪಂಜಾಬದೊಳಗಾದ 

ಕೊಲೆಯಂಥ ಘೋರ ಅನ್ಯಾಯ॥ 


ಬಿಸಿಲನು ನೋಡದೆ ಪರದೆಯೊಳಿರುವಂಥ ಮಾನವಂತಿಯನ್ನು ಹಿಡಿದೆಳೆದು! 
ಅವರ ಬೀಸುವ ಬುರುಖೆಯ ಕದತೆಗೆದು। ಅವರ ಮಾಸಿದ ಮೋರೆಯ 
ತಿವಿತಿವಿದು। ಗಾಸಿಯಾಗಿರುವಂಥ ಹೆಣ್ಣುಮಕ್ಕಳ ಮೋರೆ! ಮೇಲುಗುಳಿದಂತಹ 
ಕ್ರೂರ ಅನ್ಕಾಯ। 


` ಹೆಂಡವ ಕುಡಿದರೆ ಹೆಂಡತಿಯನು ಮಾರಿ ಭಂಡರಾಗುವಿರೆಂದು ನುಡಿದವರಿಗೆ। 
ಕಂಡ । ಕಂಡ ಕುಡುಕರ ಪಾದ ಹಿಡಿವರಿಗೆ | ಬಲು ಪುಂಡರ ಕಾಲನು ತೊಳೆವರಿಗೆ। 
ಮೊಂಡಾದ ನ್ಯಾಯವು ಕೊಟ್ಟೀತು ಜನರಿಗೆ ಬಂದಿಯ ವಾಸದ ಸವಿಯಾದ 
ಸುಖವ॥ 


ಹಕ್ಕುಗಳೆಲ್ಲವು ಬಿಕ್ಕುತ ಮಡಿದವು ಸೂರಕ್ಕಿ; ತು ಅಧಿಕಾರ ಭೂಮಿಯಲಿ । ತಕ್ಕ। 
ಕಾಯಿದೆ ಹೋದವು ಧೂಳಿಯಲ ನ್ಯಾ "ಯ ಸಿಗುವಂಥ ಭೂಮಿಯ 
ಸ್ವರ್ಗದಲಿ | ಸೊಕ್ಕಿನ ಅಧಿಕಾರ ಸರ್ಪವು ತೊರೆದಿತುನ ನ್ಯಾಯವೆಂಬುವ ಠಕ್ಕಿನ 
ಪರೆಯ | 


ತೂತುಳ್ಳ ಹಡಗವು ಮುಣುಗುತ್ತ ಮುಣುಗುತ್ತ ಕಡಲಿನ ತಳವನು ಕಾಣು 
ವಂತೆ (ಕಾದಿ | ಸೋತಂಥ ವೀರನು ಮಡಿಯುವಂತೆ ವಿಷ ವಾತದಿ ಪ್ರಾಣವು 
ಬಾಡುವಂತೆ । ಸೋತಂಥ ಭೂಮಿಯು ಪ ಪರದಾಸ್ಕಿ ಕದ ತನಿಗಿಚ್ಚೆ 

ನೊಳು ಬಿದ್ದು ಬೂದಿಯಂತಾಯ್ತು ॥ 


ಹೆಂಡವು 


ಹಳ್ಳಿಪಳ್ಳಿಗಳೂಳಗಿರುವಂಥ ಜನರಿಗೆ ಸುಖವನು ಕೊಡುವಂಥ ಸರಕಾರವು । 
ಪ್ರತಿ | ಹಳ್ಳಿಗೆ ಶಿಗಲೆಂದು ಶೆರೆಶಿಂದಿಯು | ಇಟ್ಟಿ । ತಛ್ಲಿಗಲ್ಲಿಗೆ ಹೆಂಡ 
ದಂಗಡಿಯ | ಸುಳ್ಳು ಹೇಳುವದಿಲ್ಲ ಕಣ್ಣ ಇಟ್ಟು ಕಂಡಂಥ ಕಥಯನು ಹೇಳುವ 


ಕೇಳಿರಿ ಜನರೇ ॥ 


ಶೆರೆಯನು ಕುಡಿಯುತ್ತ ಮರೆವರು ದೇಹವ ಸುರಿಯತ್ತ ಹಣವನು ಸರಕಾರಕ್ಕೆ 
ಹಣ । ಸೇರುತ್ತ ಹೋಯಿತು ಪರದೇಶಕ್ಕೆ ನಮ್ಮ | ಮೊರೆ ಕೇಳುವವರಾರು 
ಈ ಕಾಲಕ್ಕೆ! ಕ್ರೂರ ರಾಜ್ಯದ ಕರವು ಹಚ್ಚಿತು ರೈತರ ಕೂಳಿಲ್ಲದಂಥಹ 

ಒಡಲಿಗೆ ಕೊಳ್ಳಿ । 


ಶಿಂದಿಯ ಕುಡಿಯುತ್ತ ಬತ್ತಲೆಯಾಗುತ್ತ ಶೆರೆಯನು ಮನದಣ ಕುಡಿ ಕುಡಿದು । 
ಬಂದು ಸಂದಿಯೊಳಗೆ ಸೂಳಿಮನೆಗಿಳಿದು ಮನವ । ಕೊಂದು ನಾಚಿಕೆ 
ಯನ್ನು ಮನೆಗೆ ಬಂದು । ಮಂದ ಬುದ್ದಿಗಳಯ್ಕೊ ಒಂಡೂಾಡು ದಿವಸಕ್ಕೆ 
ಒಂದೊಂದು ವ್ವ ಸನವ ಕಲಿಯುತ್ತಲಿಹರು ॥ 


ಹಂಡವ ಕುಡಿಯುತ ಹಣವನು ಕಳಕೊಂಡು ಹೆಂಡತಿಯನು ಬಲು ಬಡಿಯು 
ವರು । ತನಿ। ಗೆಂಡದ ಬಡತನ ಸೇರುವರು ತಮ್ಮ ಗಂಡಸುತನವನು 
ಮಾರುವರು । ಹೆಂಡದ ದೆಶೆಯಿಂದ ಹೊಲ ಮನಿ ಕಳಕೊಂಡು ಹೆಂಡತಿ 
ಯನು ಮಾರಿ ಷಂಡರಾಗಿಹರು ॥ 


ರಸದಿಂದ ನಾಚಿಕೆ ಮುಣುಗಿತು ಹೊಲ ಮನೆ ಹಣವೆಲ್ಲ ಹಾಳಾಯಿತು 
|ಐನು। ಟಿ 


ಢಿ 


ಜಿಗ ಪ್ರಾಣವು ಬಲಗುಂದಿತು। ಬಲು | 
ರಾಜ್ಯವು ಉಕ್ಕೇರಿತ ತು। ಈಚಲ ರಸವೆಂಬ ಗಡಚಾದ ಜೀಕಳಿ 
! ಹೀರಿತ ತು ಬಡದರ ರಕ್ತವ ॥ 


ತ್ತ 
ತ 


mM 
ರತ! ಮಂದಿಯ ಬಡತನ ಮುಂದಾಯಿತು! ಎಂದು । ಕುಂದ 
J 
ಚಾ ಬಂ ತ ಆ 5 


ಎತ ಪನ ತಿಳಿಯದ ಹೋಯ ಬಾಲಾ ಳಾಯಿತು 'ಮಳೆ | ಗಾಲದ 
ಆಮಾವಾಸೆ ಯಂತಾಯಿತು ।( ಹೊಳವ ಸ್ಸಾತಂತ್ರವು ಬಯಲಾಗಿ 
ತ್ರ p - 


ಕಾರು ಕತ್ತಲೆಯನ್ನು ತರಿಯತ್ತ ಬೆಳಗಿನ ಸಮಯಕ್ಕೆ ಸೂರ್ಯನು 
ಜನಿಸುವಂತೆ | ಅತಿ । ಖೂಳರ ಜಾಳಿಗೆ ಕಡಿಯುವಂತ | ದುಷ | ಹುಳುಗಳ 


20 


ಉರಿವಂಥ ಕಿರಣದ ಬೆಳಕನು ನೀಡುತ ಬಾಡಿ ಬಾಗಿರುವಂಥ ನಾಡೊಳಗೆ । 
ಬಲು। _ 

ಸುರಿಯುತ್ತ ಜೀವದ ಮನದೊಳಗೆ | ಭರದೀ ಸುರಿದನು 

ಧೈರ್ಯದ ಜನರೊಳಗೆ | ಕಾರುತ್ತ ವಿಷವನು ಏರುತ್ತ ಬರುವಂಥ 

ಅಧಿಕಾರಿಗಳ ಸೊಕ್ಕು ಮುರಿದ ತಾನೆಲ್ಲ॥ 


ಪರದಾಸ್ಯ ಪಾಶವ ಕಡಿಯುತ್ತ ಕಾದಲು ಶೂರತನದ ಶೆಳಕು ಹೊಡೆ 
ಯಿತಲ್ಲ। ನಮ್ಮ | ಪರವಶರಾದಂಥ ಮನುಜರೆಲ್ಲ । ನಿದ್ದೆ । ಅರಿದೆದ್ದು 
ಯುದ್ಧಕ್ಕೆ ನಿಂತರಲ್ಲ। ಆರು ವರುಷ ಕೈದು ಭೋಗಿಸಿ ಮಡಿದನು ಕಾ 
ದಿದರೆಮ್ಮಯ ವೀರ ದಳವಾಯಿಯಲ್ಲಾ| 


ತಿಲಕರ ಪರಲೋಕದೊಳಗಿನ ಚರಣಕ್ಕೆ ಶಿರದಿಂದ ಬಾಗುತ ಮೋದದಿಂದ 
| ಬಂದ | ಸುಲಲಿತ ಮೋಹನ ಚಂದದಿಂದ (ಮುದ್ದು | ಬೆಳಕನು 
ಹರವುತ್ತ ಗಾಂಧಿ ಬಂದ | ಕಳೆಯಿಂದ ತುಂಬಿದ ಬೆಳದಿಂಗಳನು 

ಸೂಸಿ ಸುರಿವಂಥ ಹುಣ್ಣಿಮೆ ಚಂದ್ರಮ ಬಂದ॥ 


ನಿಲ್ಲಿರಿ ನಿಲ್ಲಿರಿ ಬೆದರ ಬೇಡಿರಿ ಎದೆಗುಂದದೆ ನಿಲ್ಲಿರಿ ನಾಡೊಳಗೆ 
| ಬಂದು ಇಲ್ಲಿ ನಿಲ್ಲಿರಿ ನನ್ನ ರಣದೊಳಗೆ | ಇನ್ನು ಸಲ್ಲದ ಮಾ 
ತೊಂದು ಬೇಡೆನಗೆ । ಗೊಲ್ಲರೆ, ಭಾಂಬರೆ ಬನ್ನಿರಿ ಎಲ್ಲರು 
ಬನ್ನಿರಿ ನನ್ನ ರಣದೊಳಗೆ 


ಜಾತಿಯ ಭೇದವ ಮರೆಯಿರಿ ಬೇಗನೆ ನೀತಿಯೊಂದೇ ಎಲ್ಲ ಮನುಜ 
ರಿಗೆ। ಸಾಕು। ಜಾತಿಯ ಭೇದವು ಕೀಳರಿಗೆ। ಒಂದೇ /ಮತವೆಲ್ಲ 
ಬಳಲುವ ಬಡವರಿಗೆ | ಶಾಪವ ನಿತ್ತರೆ ತಾಪದ ರಾಜ್ಯವು ಮಣ್ಣುಗೂ 
ಡುವದೆಂದು ತಿಳಿದಿರಿ ಮರುಳರೆ ॥ 


ಸ್ವಾತಂತ್ರ್ಯ ವೆಂದರೆ ರೈತರ ರಾಜ್ಯವು ರೈತರ ಹಿತವೊಂದೇ ಹಿತ ನಮಗೆ 

| ಬಡ | ರೈತರ ಸುಖವೊಂದೆ ಸುಖ ನಮಗೆ | ಬಡ | ರೈತರ ಶ್ರಮವೆಲ್ಲ 

ಶ್ರಮ ನಮಗೆ | ರೈತರ ರಕ್ತದ ಬಲವೆಲ್ಲ ಕುಂದಿತು ಪರದಾಸ್ಯ ರೋಗದ ಕಡು 
ದುಃಖದೊಳಗೆ॥ 


30 


ಜಗಕೆಲ್ಲ ಅನ್ನವ ಕೊಡುವಂಥ ರೈತರ ಬಾಗಿರಿ ಚರಣ ಕಮಲಗಳಿಗೆ 

| ಅವರ । ರೋಗದ ಮೂಲವ ಕಿವಿಯೊಳಗೆ । ಬಲು | ಸೊಗದಿಂದ 
ಪೇಳುವೆ ನಾನಿಮಗೆ । ಬಗೆ ಬಗೆ ರೋಗದ ಬೀಜವು ಬಂದಿದೆ ಬಗೆ ಬಗೆ 
ಬಣ್ಣದ ಪರದೇಶದರಿವೆ! 


ಪರದೇಶಿ ಗಿರಣಿಯ ನಯವಾದ ವಸ್ತ್ರ ವು ರೈತರ ಕೊರಳಿಗೆ ಉರಲಾಯಿತು 
| ನಮ್ಮ । ಸರಸಾದ ರಾಟಿಯು ಬಯಲಾಯಿತು । ಬಲು । ಬರೆಗು 
ಮಾಡುವ ಮಗ್ಗ ಮುಗ್ಗಾಯಿತು । ಕೊರಳಿಗೆ ಕುತ್ತಾದ ಕರಳಿನ 

ಗಾಯವು ಮಾಯಬೇಕೆಂದರೆ ಖಾದಿಯೆ ಹಾದಿ 


ತರತರಬಣ್ಣದ ಹೊಳೆವಂಥ ಸರಸಾದ ಮಲಮಲಗಳನ್ನೆಲ್ಲ ತುಳಿ ತುಳಿದು 
| ಭರ। ಜರತಾರಿ ಉಡುಪನು ಶೆಳೆಶೆಳೆದು। ಎಲ್ಲ । ಪರದೇಶಿ ಸಾಮಾನು 
ಹಿಡಿದೆಳೆದು | ಭರದಿಂದ ಉರಿವಂಥ ತನಿತನಿ ಬೆಂಕಿಯ ಹಚ್ಚುವ ಕಿಚ್ಚಿನ 
ರೊಚ್ಚಿನಲಿಡಿರಿ॥ 


ಖಾದಿಯೇ ತಳಹದಿ ಖಾದಿಯೇ ಗೋಡೆಯು ಖಾದಿಯ ಉಡಿಗೆಯು 
ಬಡಜನರ । ಖಾದಿ | ಹಾದಿಯು ಅನ್ನಕೆ ಹೆಂಗಸರ | ನಮ್ಮ । ಖಾದಿ 

ಯ ಹೊಟ್ಟಿಗೆ ನೂಲುದರ | ಖಾದಿಯೇ ಕಾಮಧೇನು ಪಿಂಜಾರ ಜನರಿಗೆ 
ಖಾದಿಯೆ ಸ್ವಾತಂತ್ರ್ಯ ಗಳಿಸುವ ಹಾದಿ। 


ರಾಟಿಯ ತಿರುವಿರಿ ಕಾಟದ ಕಳಿಯಲು ರ್ರತರ ಹಸಿವನು ಹಿಂಗಿಸಲು 
| ಕಪ್ಪ! ರಾಟಿಯೆ ಪರದಾಸ್ಕ ಕರಗಿಸಲು । ನಮ್ಮ | ರಾಟಿಯೆ 
ಬಡತನವನೋಡಿಸಲು | ರಾಟಿಯ ಕಾಟವ ತಡೆಯದೆ ಮಡಿದರು 
ಸೊಕ್ಕಿನ ಪರದೇಶಿ ವ್ಯಾಪಾರದವರು | 


ರಣರಂಗದೊಳು ತಮ್ಮ ನೀರುಳ್ಳ ಬಡವ ತಿರುವುತ ನೂರಾರು ಜನ 
ಗಳನು । ಖಣ । ಖಣಿಸುವ ಬೆಡಗಿನ ಚಾಲೆಯನು । ಹಿಡಿದು | ಹಣಿಯುತ 
ಕಾಡುವ ವೈರಿಯನು! ರಣದೊಳು ಮಡಿವಂಥ ವೀರಗೆ 
ಬಹಾದ್ದೂರನೆಂಬುವ ಹಿರಿದಾದ ಬಿರುದು॥ 


೨] 


ಈ ರಾಜ್ಯದೊಳಗೆಲ್ಲ ವೀರರು ಹೋದರು ಹೊಸ ಹೊಸ ವೀರರು 
ಬರುತಿಹರು | ಬಲು | ಕ್ರೂರತನದಿ ಕಾರ್ಯ ನಡಿಸುವರು | ನಮ್ಮ 
ವೀರ್ಯದ ರಸವನು ಹೀರುವರು | ಶೂರತನದಿ ನಮ್ಮ ಬಡವರ ಕೊರಳ 
ನ್ನು ಕೊರೆಯುವ ಜನರು ಬಹದ್ದೂರರಾದರು 


ಬಹದ್ದೂರ ಮನುಜರೇ ಬೆಡಗಿನ ಪದಕವ ಬಿಟ್ಟುಬಿಡಿರಿ ನಾನುಕೆ } 
ಮುಗಿವೆ | ದೇಶ | ದ್ರೋಹವು ಸಾಕಿನ್ನು ಹೊಲೆ ಬಾಳುವೆ । ನಿಮ್ಮ | 
ಕುಹಕತನವ ನಾನು ಬಿಡಿರೆನ್ನುವೆ ! ಮೋಹವ ತೊರೆಯುತ ರೈತರ 
ಹಿತವನು ಕಾದುತ್ತ ಪಡೆಯುವ ಯುದ್ದಕ್ಕೆ ನಿಲ್ಲಿರಿ ॥ 

ಬಿಸಿ ಬಿಸಿ ರಕ್ತದ ತರುಣರೆ ಏಳಿರಿ ಬನ್ನಿರಿ ಸ್ವಾತಂತ್ರ್ಯ ರಣದೊಳಗೆ 

| ನಾನು । ಲೇಸಾಗಿ ಕಲಿಸುವೆ ಮನೆಯೊಳಗೆ | ನೀವು | ಕೂಸಾದಿ 
ರಯ್ಯಯ್ಕೊ ನಾಡೊಳಗೆ | ಬೆಸಿಗೆಯ ಮಾತಲ್ಲ ದೇಶದ ಇತಿಹಾಸ 
ಸೂಗಸಾಗಿ ಹೊಸೆಯುವ ವಿದ್ಧೆಯ ಕಲಿಸುವೆ॥ 


ಹಳ್ಳಿ ಹಳ್ಳಿಗಳೂಳಗಿರುವಂಥ ರೈತರ ಮನೆಗಳು ನಿಮ್ಮಯ ಶಾಲೆಗಳು | ಎಲ್ಲ | 
ಹಳ್ಳಿಯ ಜನರೆಲ್ಲ ಗ್ರಂಥಗಳು | ಅವರ । ಪೊಳ್ಳಾದ ಹೊಟ್ಟೆಯು ಶಾಸ್ತ್ರಗಳು | 
ಸುಳ್ಳು ಹೇಳುವುದಿಲ್ಲ, ಮರುಳಾಗಬೇಡಿರಿ, ಶೆರೆಗಾರರಂಗಡಿ ಧರ್ಮದ 
ಮಠವು ॥ 


ಪರದೇಶಿ ಶಾಲಿಗೆ ಶರಣು ಹೊಡೆದು ಬನ್ನಿ ಲೇಸಿಮ್ಮ ಬೆಡಗನು ಮರೆಯುವದು! 
|ನಿಮ್ಮ | ಹೊರತಾಗಿ ದೇಶವು ಕರಗುವುದು | ಕೆಟ್ಟ! ನರಕದ ತಳವನು ಕಾಣು 
ವದು । ಶೂರತನದಿ ಬಂದು ಧೈರ್ಯದಿ ಕಾದಿರಿ ಸ್ವಾತಂತ್ರ್ಯದ ಯುದ್ದದ 
ರಣರಂಗದೊಳಗೆ ॥ 


ರೃತರ ರಕ್ತವ ತಡೆಯಿಲ್ಲದೆ ಹೀರಿ ಗುದುಗರಾಗಿರುವಂಥ ಧನವಂತರೆ । ಧರ್ಮ। 
ನೀತಿಯ ತೊರೆವಂಥ ವಕೀಲರೇ। ಬನ್ನಿ | ಜಾತಿ ಭೇದವ ಬಿಟ್ಟು ಕುಲವಂತರೆ | 
ರೈತರ ಧನವನು ಹಿತಕ್ಕಲ್ಲ ರೈತರ ಸುರಿಸಿರಿ ಬಣಗಿನಬಿಂಕವ 

ತೊರೆದು ॥ 


32 


ಕೆ ಕಾಲು ಹಿಡುಕೊಂಡು ವಿನಯದಿ ನಮಿಸಿರಿ ಹೆಂಡವ ಕುಡಿವಂಥ 
ಅನುಜರನು । ನನ್ನ | ವಕೀಲರೆ ಕೇಳಿರಿ ನುಡಿಗಳನು | ನಿಮ್ಮ । ಸಾಕಿನ್ನು ಬಡಿವಾರ 
ಸಾಗಿರಿನ್ನು/ ನೇಕಾರ ಸಮಗಾರ ವಾಲಗದವರನ್ನು ಉಳಿಸಿರಿ ಹೆಂಡದಉರಿವಂಥ 
ಕೆಂಡದಿ ॥ 


ಹೋ ಯರ ಚರಣವ ಗಟ್ಟಿ ಹಿಡಿದುಕೊಂಡು ಹೇಳಿರಿ ಕರುಣದಿ ನುಡಿಗಳನು | 
ಒಲು ತೊಳಲುವ ಮನುಜರ ಅಡಿಗಲನು | ಕ್ರೂರ । ಗಾಲಿಯೊಳಗೆ ಸಿಕ್ಕು 
ಮಡಿವರನು । ಕಾಲಿಗೆ ಬಾಗಿರಿ ಕರುಣವ ನೀಡಿರಿ, ಸರಸಾದ ನುಡಿಗಳ ಮಳೆ- 
ಯನು ಸುರಿಸಿರಿ ॥ | 


ಹೊಡೆಯದೆ ಬಡೆಯದೆ ಜರಗಿದ ಕಾರ್ಯವುನೂರಾರುವರ್ಷಲ್ಲಬಾಳುವದು] 
ಹೊಸ।ಗಿಡದಂತೆ ಬಲವಾಗಿ ಬೆಳೆಯುವದು | ಸವಿ (ಗಿಡದಂತೆ ಸುಧೆಯನು 
ಸುರಿಯುವದು ಹೊಡೆದರೆ ಹೋಯಿತು ಬಡೆದರೆ ಬಾಡಿತು ಜಡಿದರೆ ಜಾರಿತು 
ಸಾ ತೆಂತ್ರ್ಯ ಸಸಿಯು ॥ 


ವ 


ಪಂಜಾಬದೊಳಗಾದ ಕೊಲೆಯನು ನೆನೆಸಿರಿ ತುರುಕರ ಅಪಮಾನ 

| ಮನದೊಳಗೆ 
ನೆನೆದು । ನಂಜೇರಿ ಹೋಗುವ ಮನದೊಳಗೆ | ಕಡಿ | ದಂಜಿಕೆಯನ್ನು ಒಂದು 
ಣದೊಳಗೆ | ಪಂಜಾಬಿ ಜನರಂಥ ಧೈರ್ಯವ ಬಿತ್ತಿರಿ ಹಿಂದು ಮುಸಲ್ಮಾನರಲ್ಲ 
ರೊಂದಾಗಿ ॥ 


aM — 


; 


ಕಾವಿಲ್ಲದಂಥಹ ಕೊಡಲಿಯು ಗಿಡವನ್ನು ಕಡಿಯುವದೇನಯ್ಯ ಜಗದೊಳಗೆ | 
ನಮ್ಮ | ಸಾವೆಲ್ಲ ತಿಳಿಯಿರಿ ನುಡಿಯೊಳಗೆ | ಹುಚ್ಚು। ಭಾವ ಬಂದಿತು ನಮ್ಮ 
ನಾಡೊಳಗೆ | ಕಾಎಲ್ಲದಿದ್ದರೆ ಬೆಣ್ಣೆಯು ಕರಗದು ಒಂದಾಗಿ ಹೋಗಿರಿ ಈ 
ಕಾಲದೊಳಗೆ ॥ 

ನ್ಯಾಯವಿಲ್ಲದ ಕೋರ್ಟು ನ್ಯಾಯವಿಲ್ಲದ ರಾಜ್ಯ, ನ್ಯಾಯವೆಲ್ಲಹುದಯ್ಯಾ 
ಬಡವರಿಗೆ | ಬಿದ್ದ! ಗಾಯವು ಪಂಜಾಬೀ ಕೊಲೆಯೊಳಗೆ । ಪೂರ್ಣ | 
ಮಾಯುವ ಹಾದಿಯು ಮನದೊಳಗೆ | ಸಾಯುವ ಸಮಯದ ಮರುವಿನೊ 
ಛಗು ಸಹ ಮರೆಯಬೇಡಿರಿ ನನ್ನ ದೇಶದ ಜನರೇ॥ 


33 


ಆರ್ಯರೇ ಕೇಳಿರಿ ಕಿವಿಗೊಟ್ಟು ನುಡಿಯನು ಇನ್ನೊಂದು ಸಲ ನಾನು ಹೇಳು 
ವೆನು। ನಿಮ್ಮ । ಕಾರ್ಯವ ಮಾಡಲು ಬೇಡುವೆನು । ನಮ್ಮ ಆರ್ಯರ 
ಬಿರುದನ್ನು ನುಡಿಯುವೆನು। ಕಾರ್ಯವ ತೊರೆಯುತ್ತ ಹಿಂದಾಗಿ ನಡೆಯುವ 
ಮಂದ ಬಾಳುವೆಗಿಂತ ಮರಣವೇ ಲೇಸು ॥ 


ಸ್ಥಿರವಲ್ಲದಂಥಹ ಚಂಚಲ ತನುವನು ನೆರೆ ನಂಬಿ ಇರುವಂಥ ಬಾಳುವೆಯು। 

ಇದು। 
ತರವಲ್ಲ ಆತ್ಮವೆ ಸಾಧನವು । ದೇಹ | ನೆರೆನಂಬಿ ಇರುವದು ಬಡ ಮನವು। 
ಪರತಂತ್ರ, ನರಕದಿ ಹೊರಳುವ ಭೂಮಿಯು ಬಿಡಿಸಲು ಸವೆಸಿರಿ ಸುಕುಮಾರ 
ತನುವನು॥ 


ಒಣಗಿದ ಕುಸುಮವು ಹಿಂಡಿದ ಹಾಗೆಲ್ಲ ಪರಿಮಳವನು ಬಲು ಹರಡುವುದು 
| ಬಿಗಿದ | ವೀಣೆಯು ಸರಸಾಗಿ ನುಡಿಯುವುದು | ಕೊಂದ | ಪುನುಗೆಲ್ಲ ಗಮಗಮ 
ನಾರುವದು | ಗುಣವುಳ್ಳ ಚಂದನ ಬೆಂದರೆಯುರಿದರೆ ಕೊಡುವುದು ಜಗಕೆಲ್ಲ 
ಸರಸಾದ ಸುಖವ।॥ 





ಹಡೆದಂಥ ತಾಯಿಯ ಏಳು ಆತ್ಮದ ಸಾಲ ಮರುಳ ಜನರು ನೀವು ಮರೆ 
ತಿಹಿರಿ। ಯಾವ | ಒಡಲಿನ ಹಾಲನ್ನು ಕುಡಿದಿಹಿರಿ। ಯಾವ ನುಡಿಯಿಂದ 
ಹಗಲೆಲ್ಲ ನುಡಿಯುವಿರಿ | ಪೊಡವಿಯೊಳಗೆ ಯಶ ಬಡೆದಂಥ ತನಯರ 

ಪಡೆದಂಥ ಜನನಿಯ ಯಣವ ತೀರಿಸಿರಿ ॥ 


ಮದ್ದಿಲ್ಲ ಗುಂಡಿನ ಮಳೆಯಿಲ್ಲ ತೋಫಿನ ಸದ್ದಿಲ್ಲ ನೋಡಿರಿ ರಣದೊಳಗೆ 
| ಆತ್ಮ! ಶುದ್ದಿಯೆ ಬಲವಾದ ಬಲ ನಮಗೆ | ಕ್ರೂರ । ಯುದ್ದ ಬೇಕಿಲ್ಲ 
ಜಗದೊಳಗೆ ಕದ್ದು । ಹೇಳುವುದನ್ನು ಮರೆಯಿರಿ ಧ್ಭರ್ಯದಿ ನುಡಿಯಿರಿ 
ಸ್ವಾತಂತ್ರ್ಯ ಯುದ್ಧವಿದೆಂದು | 


ಸ್ವಾತಂತ್ರ ವಿಷಯದ ಸೌಖ್ಯದಿಂದಲಿ ಸ್ವಾತಂತ್ರ್ಯದ ಪರ 

ಭಾಷೆ ಬಲಿಯಾಗಲಿ । ನಮಗೆ ಸ್ವಾತಂತ್ರ್ಯವಿರಬೇಕು ನಾಡಿನಲಿ | ಎಲ್ಲ! 
ಸ್ವಾತಂತ್ರ್ಯ ಬೇಕೆಮ್ಮ ಆತ್ಮದಲಿ ಸ್ವಾತಂತ್ರ್ಯದಿಂದಲೆ ಪರಮಾತ್ಮ ಪ್ರಾಪ್ತಿಯು 
ಟೊಂಕವ ಕಟ್ಟಿರಿ ಸ್ವಾತಂತ್ರ್ಯ ರಣದೊಳು ॥ 


ಹೀಗೆಂದು ಧೃರ್ಯದಿ ನುಡಿಯಲು ಗಾಂಧಿಯು ನೂರಾರು ಸಾವಿರ ಜನ 
ರೆಲ್ಲರು । ಮುಂದೆ | ಸಾಗುತ್ತ ಕಾರ್ಯವ ನಡೆಸಿದರು । ತಮ್ಮ | ಸೊಗಸಿನ 
ತನುಮನ ಸವಿಸಿದರು । ಬಾಗದೆ ನಡೆಯುತ್ತ ಪರದಾಸ್ಯ ಪಾಶವ ನಡೆದರು 
ಗಾಂಧಿಯ ಕಡು ಹಾದಿಯಿಂದ॥ 


ಬಂಗಾಲದೊಳಗಿಂದ ಪಂಜಾಬದೊಳಗಿಂದ ಹೊರಬಿದ್ದು ಬಂದರು ಬಲು 
ಜನರು ।ಮತ್ತೆ । ಭಂಗವಿಲ್ಲದೆ ಮುಂದೆ ಸಾಗಿದರು | ಶಸ್ತ್ರ | ಸಂಗವಿಲ್ಲದೆ 
ನಿಂತು ಕಾದಿದರು । ಗಂಗಾಧರನೆಂಬ ಕರ್ನಾಟ ವೀರನು ಕಾದಿದ ಕರ್ನಾಟ 
ರಾಜ್ಯದೊಳೆಲ್ಲ॥ 


ರೈತನ ಧನವನು ಹೀರುತ್ತ ಬಲವಾಗಿ ಧನವಂಥರಾದಂಥ ಬಲುಜನರು 

| ತಂದು | ರೈತರ ಕಾರ್ಯಕ್ಕೆ ಸುರವಿದರು । ಎಲ್ಲ! ರೈತರ ಹಣವನು 
ನೀಡಿದರು । ಮೋತಿಲಾಲರು ಚಿತ್ತರಂಜನದಾಸರು ಅಂಜದೆ ಯುದ್ಧಕ್ಕೆ ಬಂದು 
ಕೂಡಿದರೆ ॥ 


ಸ್ವಾತಂತ್ರ್ಯ ರಣದೊಳು ತನುವನು ಸವಿಸಿದ ಲಜಪತರಾಯರು ಮುಂದಾದರು 
| ಕೀಚಲು। ಮೋಹನ ಅಜಮಲ್ಲ ಸಿದ್ದಾದರು। ಪರ। ತಂತ್ರವ ಕಡಿಯಲು 
ಹೆಣಗಿದರು | ಸ್ವಾತಂತ್ರ್ಯದೇವಿಯ ಹಸಿದಾದ ಹುಲಿಗಳು ಅಲ್ಲಿ ಬಂಧುಗಳೆಲ್ಲ 
ಬಂದು ಕೂಡಿದರು ॥ 


ಕರ್ನಾಟಕ ಸೀಮೆಯ ಶೂರವೀರರು ಕೂಡಿ ಗಾಂಧಿಯವರ ಮುಂದೆ 

ಒಂದಾದರು 
| ನಮ್ಮ | ಕರ್ನಾಟ ಸೂರ್ಯ ಗಂಗಾಧರರು । ಜಯ ಕರ್ನಾಟವೆಂದೆಂದು 
ಕಾದಿದರು । ಕರ್ನಾಟ ನಾಡೆಂಬ ಅಭಿಮನ್ಯು ನಿದ್ದೆಯ ಅರಿದೆದ್ದು ನಿಂತನು 
ಸ್ವಾತಂತ್ರ ರಣದೊಳು॥ 


ಶೆರೆಶೀಂದಿ ಕುಡಿತವು ಬಂದಾಗಿ ಹೋಯಿತು ಶೆರೆಶೀಂದಿಯಂಗಡಿ ಬಂದಾದವು 
| ಸರಸ। ಪರದೇಶಿಯಂಗಡಿ ಬರಿದಾದವು । ನಮ್ಮ! ಕುರುಡರ ಕಣ್ಣೆಲ್ಲ 
ಬೆರಗಾದವು | ಹಿರಿದಾದ ಪರದೇಶಿ ಅರಿವೆಯ ಕಾಮನಹೋಳಿಯ ಬೆಳಕನು 
ಹರವಿತ್ತು ಮುಗಿಲೊಳು॥ 


ಸೂಗಸಾದ ಚಂದ್ರನ ಬೆಳ್ಳ ಬೆಳದಿಂಗಳ ತೆರೆಗಳು ಬೆಳಕನು ಚಂದದಿಂದ । ಬಗೆ | 
ಬಗೆಯಿಂದ ಹರವುವ ಹಾದಿಯಿಂದ । ಬಲು | ಸೊಗಸಿನ ಖಾದಿಯು ಅಂದ 
ದಿಂದ | ನಗೆಮೊಗದರಸನ ಬಲದಿಂದ ಬಂದಿತು ಪ್ರತಿಯೊಂದು ಮನೆಯೊಳೇ 
ತನ್ನ ಕೈಯಿಂದ | 


ಹೆಣ್ಣುಮಕ್ಕಳು ತಮ್ಮ ರುಣರುಣ ರುಣಿರೆಂದು ಧನಿಯನು ಕೊಡು 
ವಂಥ ಕರದಿಂದಲಿ। ಬೆಳ್ಳ | ಬಣ್ಣದ ಹಂಜಿಯ ಹಿಡಿಯುತ್ತಲಿ। ಅಚ 
ಸುಣ್ಣದ ನೂಲನ್ನು ತೆಗೆಯುತಲಿ। ಬೆಣ್ಣೆಯಂತಹ ತಮ್ಮ ಕರದಿಂದ ಗರಗರ 
ತಿರುವುತ್ತ ದಣಿದರು ಕೈರಾಟಿಯನ್ನು | 


ಜಯಗಾಂಧಿ ಜಯಗಾಂಧಿ ಜಯಗಾಂಧಿಯೆನ್ನುತ್ತ ಬೆಳಕನು ಸುರಿಸುತ್ತ 
ನಾಡೊಳಗೆ | ಏನು | ಭಯವಿಲ್ಲದಂತಹ ರಣದೊಳಗೆ ಬಂದು ಕೊಯಿದರು 
ಪರದಾಸ್ಕ್ಯ ಕ್ಟ ಣದೊಳಗೆ । ಭಯವೆಂದರೇನೆಂದು ಕೇಳುವ ತರುಣರು ಹೊಕ್ಕರು 
ದಬ್ಬಾಳಿಕೆಯ ಕಿಚ್ಚಿನೊಳಗೆ | 


36 


ಸಿಕ್ಕಲ್ಲಿ ಹೊಡೆದರು ಸಿಕ್ಕಲ್ಲಿ ಹಿಡಿದರು ಸಿಕ್ಕಲ್ಲ ಬಡೆದರು ಅರಸಾಳರು | ಬಲು। 
ಸೂಕ್ಕಿನ ಬಲದಿಂದ ನಡೆಸಿದರು | ನಮ್ಮ ಕುಕ್ಕುತ ಬಲವನು ಸಾಗಿಸಿದರು । 
ಉಕ್ಕುತ ಬರುವಂಥ ದಬ್ಬಾಳಿಕೆಯ ನೋಡಿ ಬೆರಗಾದರು ನಮ್ಮ 

ಸ್ವಾತಂತ್ರ್ಯ ವೀರರು ॥ 


ಭರತಭೂಮಿಯ ಚೆಲ್ವ ತೊಡೆಯ ಮೇಲಾಡುವ ನೂರಾರು ಸ್ಟ್ರಾ ತಂತ್ರ 
ಸೈನಿಕರು | ಕಡು | ವೀರರಾಗಿರುವಂಥ ಬಾಂಧವರು । ನಮ್ಮ । ಕೂರತನದ 

ಪತರಾಯರು | ಶೂರ | ಹಿಂದು ಮುಸಲ್ಮಾನ ಬಾಂಧವರೆಲ್ಲ ಭಂಗವಿಲ್ಲದೆ 
ಸಾಗಿ ಬಂದಿ ಸೇರಿದರು ॥ 


ಬೆಳದಿಂಗಳ ಚೆಲ್ವ ಮಳೆಯನು ಕರೆಯುತ್ತ ಗಗನದಿ ಬರುವಂಥ ಚಂದ್ರನನು 

| ಬಲು | ಹೊಳೆಯುವ ತೇಜದ ಹಓರಿಯನನು। ಬಂದು !ಸೆಳೆದಿತು ವಿಷವು 
ಮಹಾತ್ಮನನು | ಬೆಳಗುವ ಚಂದ್ರನ ತೆರೆಹಿಡಿದಿತು ಬಂದು ಸರಕಾರವೆಂಬುವ 
ಹಿರಿದಾದ ರಾಹುವು॥ 

ರಾಮಮೋಹನರಾಯ ಸರೋಜಿನಿ ತಿಲಕರು ಜನಮನ ಹೊಲವನು 
ಹರಗಿದರು 


|ನಮ್ಮ । ಭೂಮಿಯ ಹದವನು ಮಾಡಿದರು । ಬಲು । ಕೋಮಲ ಬೀಜವ 
ಬಿತ್ತಿದರು! ಭೂಮಿಯ ಸ್ವಾತಂತ್ರ ರತ್ನ ದ ಸಸಿಯನು ಬೆಳಸಿದರಲ್ಲವೆ 
ಸ್ವಾರ್ಥವ ಸುರಿಸಿ॥ 


ತಿಲಕರ ಮರಣದ ಬಿಸಿಲನು ತಾಳದೆ ಬಳಲುತ್ತ ಬಾಡುವ ಭೂಮಿಯಲಿ | 
ಮತ್ತೆ | ಬೆಳಕನು ಸುರಿಸುತ ಆತ್ಮದಲಿ | ಬಂದ ಮ ಲಸನು ತೆಗೆಯಿಸಿ 


ದು 
ಸೀಮೆ ಯಲಿ । ಬಲವಾದ ಮೋಹನ ನಸ್ಸಾತಂ ತ್ರ ಸಸಿಯನು 


ಗೀ ಪಿರ್‌ | ರಿ ರಕ್ತವ ಹ ಟು ೧೧ಸ॥ 


ಗಾಸ್‌ 


Cl 
ತ್ತ 
(| 
ಗ 


೨... 


ಸ್ವಾರ್ಥ ವ ತುಳಿದೆದ್ದು ಸ್ವಾರ್ಥವ ತೊ ರ್ಥದ ಬೇಡಿಯ 
ಕಕ ಡಿದು। ಪರ । ಮಾರ್ಥದ ತತ್ನದ ಶಿಳಿತಿಳಿದು | ಜನ್ಮ । ಸಾರ್ಥಕ 
ಮಾಡಿರಿ ಸ್ವಾರ್ಥತ್ಯಾ ಗದ ಸರಸಾದ ರಸದಿಂದ ಗಿಡವಾಗಿ ಬೆಳೆವದು 


ಸ್ವಾತಂತ್ರ್ಯ ಸು [ 


¢ 


37 


ಹಡೆದಂಥ ತಾಯಿಯ ಕೋಮಲ ಕೊರಳೊಳು ಕರುಣವಿಲ್ಲದೆ ಖಡ 

ಹೊಡೆಬಹುದು 
| ಅದೆ | ಹಡೆದಂಥ ಹಸುವನು ಕಡೆಬಹುದು । ತಮ್ಮ । ಒಡಲನು ಕರಕರ ಕೊರೆ 
ಬಹುದು | ಹೇಡಿಯಾಗಿರುವಂಥ ಪರತಂತ್ರನ ರಕ್ತದ ಕುಂಡದೊಳೆಂದೆಂದು 
ಜನ್ಮವು ಬೇಡಾ॥ 


ಭಗ ಭಗ ಉರಿವಂಥ ಕೆಂಡದ ಕಿಚ್ಚಿನ ಶಯ್ಯ ದಿ ಸುಖದಿಂದ ಮಲಗುವದು 

| ಬಗೆ ಬಗೆಯಿಂದ ಮರಣವ ಹೊಂದುವದು | ವಿಷದ । ಹೊಗೆಯಿಂದ 
ಮೂಗಿನಲೇ ತುಂಬುವದು । ಸೊಗಸಾದ ಕೊಂಡದ ಕೊಡವನು ಕುಡಿಯುವ 
ಜನ್ಮ ಎದ್ದರೆ ಬೇಕು ಪರದಾಸ ; ಬೇಡಾ | 


ಏಳಿರಿ ಬಿಸಿ ಬಿಸಿ ರಕ್ತದ ತರುಣರೆ ಇಳಿಯಿರಿ ಸ್ವಾತಂತ್ರ್ಯ ರಣದೊಳಗೆ | ನಮಗೆ | 
ಹೊಳೆಯುವ ಸಹನವೆ ಸುಖ ನಮಗೆ! ನಮ್ಮ ಬೆಳೆಯುವ ಆತ್ಮವೆ ಬಲ ನಮಗೆ 
ಹೊಳೆಯುವ ಅಸಹದ ಸರಸಾದ ಶಸ್ತ್ರವ ಹಿಡಿಯಿರಿ ಕರದೊಳು ಕಡು 
ಧೈರ್ಯದಿಂದ॥ 

ಯುದ್ಧದ ಮಾತಿಲ್ಲ ಬಡಿಯುವ ಮಾತಿಲ್ಲ ಕಡೆಯುವ ಮಾತಿಲ್ಲ ರಣ 

ದೊಳಗೆ [ಆತ್ಮ | ಶುದ್ದಿಯ ಸ್ವಾತಂತ್ರ ಸುಖ ನಮಗೆ | ನಮ್ಮ | ಬುದ್ಧಿಯ 
ಹಿರಿದಾದ ಬಂ ನಮಗೆ ಶುದ್ದಿಯ ಮನದಿಂದ ಬುದ್ದಿಯ ಬಲದಂದ ಬಿಡಿಸಿರಿ 
ಬುದ್ದನ ಬಂಧನದಿಂದ ॥ 


ತತ್ತಿಯೊಳಿರುವಂಥ ತಿಳಿಯಾದ ರಸವೆಲ್ಲ ದಿನದಿನ ಬಲಿಯುತ್ತ ನಡೆಯುವದು 
| ತನ್ನ ಹೊತ್ತಿಗೆ ಬಲುವಾಗಿ ಬೆಳೆಯುವದು । ಒಮ್ಮೆ | ಕುತ್ತದ ಕವಚವ ಕಡೆ 
ಯುವದು ।ಕುತ್ತನು ಕಳೆಯಲು ಹಕ್ಕಿಯ ಹಾದಿಯು ನೆನೆಯಿರಿ ಜಾನಕಿ 
ತನಯನ ವಚನವ 


ಮಾತರಂ ವಂದೇ ಮಾತರಂ॥ 
ಲೇಖಕರು : ಸೀತಾತನಯ' 


ಈ ಕಾವ್ಯನಾಮಾಂಕಿತರು ಶ್ರೀಧರ ಖಾನೋಲ್ಕರ್‌ (ಗೋಕರ್ಣ ಸ್ಟಡಿ ಸರ್ಕಲ್‌ನಲ್ಲದ್ದ ಮುದ್ರಿತ 
ಪ್ರತಿ;ಶ್ರೀ ಸುರೇಂದ್ರ ದಾನಿಯವರು ದೊರಕಿಸಿದ್ದು) 


38 


೧೫. ಬಹುರೂಪಿ 


ಇವರು ಯಾರು-ಎಂದು ಗಾಂಧಿಯವರ ಕುರಿತು ಬಗೆವರೆ। 
ಅವರು ಒಬ್ಬರಲ್ಲಿ ಹಲವು ರೂಪಿನವರು ಕಾಣರೆ ಗ 


ರಾಟಿ ಕಾಮಧೇನುವಿರುವ ತಪಸಿವರ ವಸಿಷ್ಠನು | 
ಕೋಟಿ ವಿಘಗಳಲ್ಲಿ ಸತ್ಯಬಿಡದ ಹರಿಶ್ಚಂದ್ರನು॥ 


ವೀರ ತಪಸಿನಿಂದ ದಿವ್ಯ ಸ್ಪ ಪಿಗೆ ದ ವಿಶ್ವಾಮಿತ್ರನು | 
ಘೋರ ಹಿಂಸೆ ಕರುಣೆಯಿಂದ ಮುರಿಯನಿಂತ ಬುದ್ದನು | 


ದನುಜ ಬಲವ ದೈವಶಕ್ತಿಯಿಂದ ಗೆಲುವ ಕೃಷ್ಣನು | 
ಮನುಜಕುಲವ ಪ್ರೇಮದಿಂದ ನಿಲಿಸಿ ನಿಂತ ಕ್ರಿಸ್ತನು | 


ತಂದೆಯಾಜ್ಞೆಯಂತೆ ಮನಸಿನೊಲವ ತೊರೆದ ರಾಮನು! 
ಬಂದಿ ಹೊಣ್ಮೆಯಿಟ್ಟುಕೊಂಡು ನಡೆದು ತೋರ್ದ ಭೀಷ್ಮನು ॥ 


ದಿವ್ಯ ನೆರವಿನಿಂದ ಗುರಿಯಹೊಡೆದ ಇಂದ್ರತನುಜನು। 
ಭವ್ಯಕರ್ಮಯೋಗನಿರತ ದಿವ್ಯತೇಜ ಸೂರ್ಯನು॥ 


ಮರಣ ಹಿಂಸಯಲ್ಲು ಭಕ್ತಿಬಿಡದ ಪ್ರಹ್ಲಾದನು! 


ಪ (ಛಿ 


ಪರಮಸೇವೆಗಸ್ಥಿಬಿಡುವ ಆ ದಧೀಚಿವರ್ಯನು॥ 


ಹೊಲೆಯರ ಹರಿಯಜನರಗೈದ ಪಃ ಕ ನು 
ಬಗೆದರಷ್ಟು ಭಾವ ಬೆಳಗುವ ಮಹಾತ ನು 


೬, 
ಜಗದಜನ ಸುಟು ಜೀವನಾದ್ದಿಜ ಜಾತ ಮಿಗ 
ಲ್ಲಿ 


ಲೇಖಕರು: ಸಿಂಪಿ ಲಿಂಗಣ್ಣ (1-8-1942) 
(ಅವರೇ ಒದಗಿಸಿದ್ದು ಹ ಹಾಸ ಸೃಪ್ರತಿ) 


40 





೧೬. ಶರಣು ಮೋಹನದಾಸಗೆ 


ವ] 


(/. 


ಶರಣು ಮೋಹನದಾಸಗೆ । ಶರಣ 
೧ೀಹನದಾಸಗೆ ॥ ಪಲ 


ಣ್‌ 
ಚ 
Ad 


(ತಿ 


ಶರಣ. 


ಶರಣು ಭಾರತ ತನಯಗೇ ॥ಅನುಪ 


ತ್‌ 
ರ್‌ 


£ರಗೇ ॥ 


[3 


ಸಾಫ್‌ 
[ಪ ಭ್ರ 


ರಾಮರಾಜ. 


D 


4 


ಕ 


ದಿಯು ಕರ್ಮ 


oN CE 


ಮಶ] 


ತಾಯಿ 
UL 


EN 


ಹವನ ಗೆ 


ಏವು 


೧೭. ಖಾದಿಯ ಹಾಡು 


ತೆ 


Pas 
pe 


೦ಬ 


ಪಿ 


ಲ 1 ತ ಬೃ 
ನಾಟಿ: "ಕಡು ಧೀರನೆ ಶೂರನೆ 


ತ 
we 


ದೇಶಬಂಧು 


ಸುಡು ಸುಡು ॥ 


ಸರ್ಣಧರಣೆಯಾ ಸ್ಪರ್ಣವನಲ್ಲವ। 


ಡಿಎ 


2 I 


+1 


A 
td 


ಸುದಿ ನು 


N00 


ಕ 


ಪರದೇಶಿಗಳಾವಾಸಕ್ಕೆ ಯುವ । 


ಭರತಖಂಡದ ಜೀವನಧನವ। 
ಪರಮಸ್ವದೇಶೀ ಖಾದಿಗೆ ಕೊಡು ಕೊಡು ॥೨॥ 


ಸಾವಿರಗಟ್ಟಲೆಯಲಿ ಭಾರತದಲಿ। 


ಸಾವರು ಕೂಳಿಲ್ಲದೆ ಹಸಿವಿಂದಲಿ। 
ಜೀವನಮಾರ್ಗದ ಬಟ್ಟೆಯ ಕೊಡು ಕೊಡು ॥೩॥ 


ಮಾನಿನಿಯರು ಹಲವರು ಬತ್ತಲೆಯಲಿ। 


ಕಾನನದೊಳಗಿರುವರು ಹಲವೆಡೆಯಲಿ। 
ಮಾನದ ಹಾದಿಯ ಖಾದಿಯ ಕೊಡು ಕೊಡು ॥೪॥ 


ಚರಕವ ತಿರುಗಿಸಿ, ಬಟ್ಟೆ ಯನೊದಗಿಸಿ । 


ಪರದೇಶೀ ವ್ಕಾ ಪಾರವ ನಿಲ್ಲಿಸಿ ॥ 
ಧರೆಗೆ ಸ್ವರಾಜ್ಯ 'ದ ಬಟ್ಟೆಯ ಕೊಡು ಕೊಡು॥೫ 


ಭಾರತ ಸ್ವಾತಂತ್ರಾಂಬರ ಮಿತ್ರನು! 
ಧೀರ ಮಹಾತ್ಮನು ಸಾರುವ ನುಡಿಯನು | 
ದೂರದೆ ಮನ್ನಿಸಿ ಖಾದಿಯ ತೊಡು ತೊಡು॥೬॥ 


ಪ ಪ 
ಲೇಖಕರು : ಪುಂಡೂರು ಲಕ್ಷ್ಮೀನಾರಾಯಣ ಪುಣಿಂಚತ್ತಾಯ 
("ಸ್ವರಾಜ್ಯಗೀತಾಮೃತ', ಕಾಸರಗೋಡು, 1947) 


("ರಾಷ್ಟ್ರ ಬಂಧು', 13-4-1931; "ನವಯುಗ", 16-4-1931; ಮತ್ತು "ತಾಯಿನಾಡು' 
20-4-1931ರ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ) 


೧೮. ಏಕೆ ಧರಿಸುವ ಸಾಕು ಬಿಡು 
ಪರದೇಶಿ ಜನರಾ ವಸ್ತ್ರವಾ 


(“ಮೇರಾ ಮೌಲಾ ಬುಲಾ'” ಎಂಬಂತೆ) 


ಮಾತೆ ಭಾರತಿಯ ಸ್ವತಂತ್ರ ಮಂತ್ರ ವಂದೇಮಾತರಂ | 
ಘಾತುಕೀ ವಿದೇಶಿ ಜನರಿಗೆ ದಾಸರಾಗಿರೆ ಸತತಂ ॥ 


ಏಕೆ ಧರಿಸುವೆ ಸಾಕು ಬಿಡು ಪರದೇಶಿ ಜನರಾ ವಸ್ತ್ರ ವಾ। 
ಹಾಕುಬೆಂಕಿಲಿ ಉರಿಲಿ ಧಗಧಗ ಧರಿಸು ಖಾದಿ ಪವಿತ್ರವಾ। 


ಮಾತಾ ದೇಶಹಿತಾ ಘನಸೇವನವು। 
ಸಖನೆ ತಕಲಿ ತಿರುವೊ ಪಡೆಯೊ ನೀ ಸುಖವಾ 
ಭಗಿನಿ ಚರಕವಿದು ಪರಮಪಾವನವು॥ 


ಲೇಖಕರು: ತಿಳಿಯದು 


(ಅತ್ತಂತ ಜನಪ್ರಿಯವಾದ ಈ ಹಾಡಿನ ಮುದ್ರಿತ ಪಾಠ ದೊರೆಯಲಿಲ್ಲ. ಭಾಗಭಾಗವಾಗಿ ಸಂಗ್ರಹಕ್ಕೆ 
ನೆರವಾದವರು : ಕೆ. ರಮೇಶ್‌ ಕಾಮತ್‌, ಮಲೆ, ವ. ದಾಮೋದರಯ್ಯ ಬಿ. ಸುಬ್ರಾಯ ಮಲ್ಯ) 


43 


೧೯. ಪವಿತ್ರ ಖಾದಿ 


ಮೂಲ ಮಾತ ನಿಮಗ ಕಾಲಬಿದ್ದ ಹೇಳತೀನಿ ಕೇಳಿಕೊಂಡ ನಡಿಬೇಕ್ರಿ 
ಸರ್ವಜನಾ । ದೇಶದಭಿಮಾನಕ್ಕಾಗಿ ತ್ರಾಸ ಆದರು ಚಿಂತಿಯಿಲ್ಲ 
ಮೀಸಲಿದ್ದ ಖಾದಿಯ ವಸ್ತ್ರವನಾ । ಧರಿಸಿರಿ ಯಿನ್ನಾ ॥ಪಲ್ಲವಿ॥ 


ಮೂವತ್ತೇಳು ಕೋಟಿ ಮಂದಿ ಇಂದ ಖಾದಿ ಧರಿಸಿದರೆ ಭರತಖಂಡ 
ಆಗತತಿ ಸ್ನಾಧೀನಾ । ಗೋಳಾಡಿ ಇಂಗ್ಲಿಷರು ಹಾಳಾಗಿ ಹೋಗತಾರ 
ಕೂಳಯಿಲ್ಲದ ಸಾಯತಾರ ಗಿರಣಿ ಜನಾ। ಇಲ್ಲ ಅನುಮಾನಾ॥ 


ಗಿರಣಿ ಸಹಾಯದಿಂದ ನಿಮಗ ವರ್ಣಸಲಿಕ್ಕೆ ಬಾರದಂತ ಅರವಿ ನೆಯ್ಯ 
ತಾರ ಇಂಗ್ಲಿಷ ಜನಾ। ಅಗದಿಂದ ಅರವಿ ಮಾರಿ ಜಗ್ಗಿ ಹಣ 

ಒಯ್ಯತಾರ ನುಗಮಾಡಿ ಬಿಟ್ಟಾರಲ್ಹೊ ಹಿಂದೂಸ್ತಾನ | ಉಳಿಯ 
ಲಿಲ್ಲಯೇನಾ ॥ 

ಅರಿವಿ ಮಾಡಿ ನಿಮ್ಮಿಂದ ಅರವತ್ತು ಕೋಟಿ ಒಯ್ಯುತಾರ ಅರುಗೆಟ್ಟು 


ಕೂತಿರೆಪ್ಪ ಯಲ್ಲಾ ಜನಾ | ಜಂತ್ರಾ ತಿರಿವಿ ನೀವೆಲ್ಲಾರು ಸ್ವಂತ 
ನೂಲನೂತರ ನಿಂತ ಹೊಯ್ಯಕೋತಾರ ಪರದೇಶಿ ಜನಾ | ಸಿಗುದಿಲ್ಲ ಅನ್ನಾ | 


ನಾಚಿಕಿಲ್ಲದವರು ನೀವು ನಾಡಿಗೆ ದೊಡ್ಡವರಪ್ಪ ಹೇಸವಲ್ಲದ್ಯಾಕ ಹೇಳ್ರೋ 
ನಿಮ್ಮ ಮನಾ । ದೇಶಭಿಮಾನ ಬಿಟ್ಟ ಖಾಸದ್ರೋಹಿಗಳ ಅರವಿ ಬ್ಯಾಸರಿಲ್ಲದ 
ತೊಡತಿರಲ್ಲೊ ಎಲ್ಲಾ ಜನಾ ಇಲ್ಲ ಸುಜ್ಞಾನಾ॥ 

ಜ್ಞಾನದಿಂದ ನಿಮ್ಮಲ್ಲಿಯ ಹೀನ ಗುಣಾ ತೆಗೆದು ಹಾಕಿ ಮಾನವಂತ 

ರಾಗಿ ಖಾದಿ ವಸ್ತ್ರವನಾ ಶ್ರೇಷ್ಠ ಅಂತ ಧರಿಸಿದರ ಸಾಷ್ಟಾಂಗ 

ಹಾಕತಿನ ಕೋಟ್ಯಾವಧಿ ರೈತರ ಉಪಜೀವನಾ।ಅಗತತಿರಣ್ಣಾ। 


ರೈತರ ಹಿತಗೋಸ್ನರ ಖಾದಿ ಪ್ರಚಾರ ಚಳವಳಿ ಮಾಡ್ಯಾರ ಕಾಂಗ್ರೇಸ 
ಜನಾ। ಅವರು ಹೇಳಿದಂಗ ನೀವು ಕೇಳಿಕೊಂಡ ನಡಿರಿನ್ನಾ 


ಬಡತನ ದಿಂದ ಬಳಲೂರ ರೈತ ಜನರ ಕಷ್ಟಸೋಸೊರ ಹೊಟ್ಟೆಗಿಲ್ಲ ಅನ್ನಾ 
ಸರಕಾರದ ಜನರು ತೆರೆದ ನೋಡವಲ್ಲರ ಕಂಣಾ॥ 


ಸತ್ಯಶಾಂತಿ ತತ್ವಬೋಧಿಸುವರ | ಹುಟ್ಟಿಬಂದರ । ತೊಟ್ಟು ಅವತಾರ | 
ಗಾಂಧಿ ಭಗವಾನಾ । ಅನ್ನಾ ಹಾಕಿ ರೈತರನ್ನ ಸಾಕಿಸಲವುತಾನ ಪೂರ್ಣಾ। 
ಅಜ್ಜ ಗಾಂಧಿ ಮಾತಿನಂತೆ ಸಜ್ಜಾಗಿ ನಡದರ ಲಗ ಬಗ್ಗ ಬಡುತಾನಾ ದುಷ್ಟರನಾ॥ 


ಒಂದೇ ಮನಸ್ಸಿ ನಿಂದ ಕೂತ ವಂದೇ ಮಾತರಂ ಅನ್ನುತ ಚಂದದಿಂದ ತಿರುವಿ 
ರವ್ವಾ ಜಂತ್ರವನಾ। ಜಂತ್ರ ಅರವ ಉಟ್ಟ ತೊಟ್ಟ ದೇಶಿ ಹಸರ ಬಳಿ 
ಯಿಟ್ಟ ಸ್ವಂತ ಹಿಂದು ದೇಶದ ಅಭಿಮಾನಾ । ಹಿಡಿರೆವ್ಹಾಯಿನ್ನಾ ॥ 


ಒಂದುವರಿ ತಿಂಗಳ ನೀವು ಒಂದೇ ಮನಸ್ಸಿನಿಂದ ಕೂತು ಚೆಂದದಿಂದ ಅರಿ 
ರವ್ವಾ ಹತ್ತಿಯನಾ | ಬೆಸಿಕಟ್ಟಿ ನೀವೆಲ್ಲರು ಕುಸಿಲಿಂದ ಕುತಕೊಂಡ ಕಸ 
ರಿಲ್ಲದ ಹೊಡದ ಅರಳಿಯನಾ ।ಹಾಕರಿ ಹಂಜಿಯನಾ॥ 


ಇಪ್ಪೆಲ್ಲ ಕೆಲಸಾ ನೀವು ಕಷ್ಟಪಟ್ಟ ಮಾಡಿದರ ಶ್ರೇಷ್ಠ ಆಗತತಿ ನಿಮ ಮನಿ 
ತನಾ। ಸಾಲಾ ಹರದ ನೀವೆಲ್ಲಾರು ಹಾಲುಬಾನ ಉಣತೀರಿ ಕಾಲಿ 
ಕುಂಡ್ರಬ್ಯಾಡಿರವ್ವಾ ಎಲ್ಲಾ ಜನಾ। ಸಿಗತತಿ ಹಣಾ। 


ಹಣಯಿಲ್ಲದಕ್ಕ ನೀವು ಹೆಣದಂಗ ಕಾಣತೀರಿ ಕೊರಳಾನ ಭಂಗಾರ 
ಸಾಮಾನ । ಒತ್ತಿ ಇಟ್ಟ ನೀವೆಲ್ಲರು ಕಟ್ಟತೀರಿ ಕರಿಮಣ । ನಷ್ಟಮಾಡಿ 
ಬಿಟ್ಟರವ್ವಾ ಮನಿತನಾ। ಎಂತ ದಡ್ಡತನ 


ಶಾಂತಿಯಿಂದ ಶ್ಯಾಣ್ಕಾರಾಗಿ ಭ್ರಾಂತಿಬಿಟ್ಟ ಕೇಳಬೇಕ ಸತ್ಯವಂತ ಮಹಾ 
ತ್ಮರ ವಚನವನಾ । ಭಂಗಾರೇನು ಕಡಿಮಿಯಿಲ್ಲ ಬಾಳ ದಿವಸ ಹೋಗುದಿಲ್ಲ 
ಹೇಳಿದಂಗ ಕೇಳಿದರ ಎಲ್ಲಾ ಜನಾ। ಸಿಗತತಿ ಪುನಃ॥ 

ಭಂಗಾರದಿಂದ ಶಿಂಗಾರ ಮೊದಲಿನವರ ಜಂತ್ರ ತಿರುವಿ ದಿನಾ 
ಭಂಗಾರಗಳಿಸಿ ಮಾಡಿಸಿಕೊಂಡಿದ್ದ ರ ಸಾಮಾನಾ । ಕೊಡಿ ಅರವಿಅಂತ 


ತೊಡತಿದ್ರ | ನೂಲ ತಗುತಿದ್ರ | ರೂಪಾಯಿ ಗಳಸತಿದ್ರ | ಮೊದ 
ಲಿನ ಜನಾ। ಹಿಡಿರೆಂತ ಬಿರಾಡಕ್ಕ ತಗೆದು ಕೊಡತಿದ್ರ ಹಣಾ । 


45 


ಈಗಿನವರು ಚೈನಿಮಾಡತಾರ । ಬೈತಲಿ ತೆಗಿತಾರ । ಯಂಣಿ ಹಚ್ಚಿ 
ದಿನಾ।ಅಳಗಾಲ ಒಡದರೊ ಉಳಿಯಲಿಲ್ಲ ಉತ್ಪನ್ನ ॥ | 
ಚರಖಾ ತಿರುವಿ ನೀವೆಲ್ಲಾರು ದೊರಕಿಸಬೇಕ ಉತ್ಪನ್ನ । ತರಕ ಮಾಡಿ 
ಬಿಡರೆವ್ವಾ ಚೈನಿ ಗುಣಾ | 


ಇಷ್ಟಲ್ಲ ಕೇಳಿ ನೀವು ನಿಷ್ಠಾದಿಂದ ನಡದರ ಶ್ರೇಷ್ಠವಾಗತತಿ ನಮ್ಮ ಹಿಂದು 
ಸ್ತಾನ | ಯಾವದೇನು ಕಡಮಿಯಿಲ್ಲ ಎರಡನೇಯವರು ಬೇಕಾಗಿಲ್ಲ| 
ಸಾವಲಂಬಿಯಾಗಿ ನಮ್ಮ ಯಲ್ಲ ಜನಾ । ದುಡಿಯಬೇಕ ದಿನಾ॥ 


ರಾಟಿಮೇಟಿ ಉದ್ಯೋಗ ನೀವು ರಾತ್ರಿ ಹಗಲಿ ನಡೆಸಿದರ 
ಖಾತ್ರಿಯಿಂದ ಹೋಗತದ ಬಡತನ | 

ಕಂಬಾರ ಬಡಿಗೇರ ಪಿಂಜಾರ ನೇಕಾರ ತಟಗಾರ 
ಬಣಗಾರ ಉಪಜೀವನಾ।ಸಾಗತತಿ ದಿನಾ॥ 


ಖಾದಿಕೇಂದ್ರ ಗ್ರಾಮೋದ್ಯೋಗ ಚರಖಾಸಂಘ ಮೊದಲ ಮಾಡಿ ಎಷ್ಟೋ 
ಸಂಘ ಮಾಡಿದಾರ ಸ್ಥಾಪನಾ | ಪೊಡವಿಯೊಳಗಿನ ಕೂಲಿಕಾರ ದೃಢದಿಂದ 
ಇದರೊಳಗ ದುಡದರ ಪ್ರತಿದಿನಾ। ಸಿಗತತಿ ಹಣಾ। 


ಹನ್ನೊಂದು ಸಾವಿರದಾ ಐದನೂರ ಎಂಭತ್ತೊಂದ ಮಂದಿ ನೇಕಾರಜನಾ। 
ಒಂದು ಲಕ್ಷನಾಲ್ವತ್ತೊಂಭತ್ತ ಸಾವಿರದಾ ಒಂದನೂರಾ ಇಪ್ಪತ್ತೊಂಭತ್ತ 
ಜನಾ।ನೂಲತಾರ ದಿನಾ। ಹತ್ತುಲಕ್ಷ ಹತ್ತುಸಾವಿರದಾ ವಂಬಯ್ಯನೂರು 
ತೊಂಭತ್ತೇಳ | ವರ್ಷ ಉಳಸತಾರ ಇಷ್ಟು ಹಣಾ। ಕೋಟಿ ಮಂದಿ 
ನೂಲವರು ತೊಂಭತ್ತ ಲಕ್ಷ ನೆಯ್ಯುವರು ಬಿಟ್ಟು ಬಿಡದೆ ದುಡದರ 
ಎಷ್ಟೋ ಹಣ। ಉಳುತತಿದಿನಾ। 


ಕಷ್ಟಪಟ್ಟ ನಿತ್ಯ ದುಡಿಬೇಕ | ಕೈಕೆಲಸ ಬೆಳಸುದಕ ॥ ನೂಲ ತೆಗಿಬೇಕ 
ಖಾದಿ (ನೇದ ದಿನಾ ಚರಖಾ ಸಂಘಕ್ಕೆ ಓದಕೊಡಬೇಕ ನೇಕಾರ ಜನಾ। 


ಮೆಂಬರಾಗಬೇಕ । ಖಾದಿ ತೊಡಬೇಕ | ಬೆಂಬಲ ಕೊಡಬೇಕ | 
ಕಾಂಗ್ರೆಸಕ ಪೂರ್ಣ । ಅಂದರ ಸ್ವರಾಜ್ಯ ಆಗತತಿ ಸ್ವಾಧೀನಾ। 


46 


ಪದಗಳು' ಸಂಗ್ರಹದಿಂದ) 


ಕ್ಯ ಟಾಟ 
ಲ `ನ 
ಜು 
“ಟ್‌ A 
TNS 


ಆ 


ಲೇಖಕರು : ಹುಲಕುಂದ ಭೀಮಕವಿ 


"ರಾಷೀಯ 


( 


\\ ಟ್ಟ ಲಿ 
ಜು) 


ಲ 


ಇ ' \ 
ಟ್ಟ NN ಸ 


ನುಡಿಬೇಕ । ಕೊಳುದೆ ಬಿಡಬೇಕ ಪರದೇಶಿ 


ಶಿ 


ಸತ 
ಆ ದೋಷರಹಿತ ಗಾಂಧಿಯವರ ದಾಸನಾದ ಹುಲಕುಂದ ದೇಶಭಕ್ತ 


ಸಾಮಾನಾ | ಇದರಂತೆ ನಡೆದು ನೀವು ಗಳಿಸಬೇಕ ಉತ್ಪನ್ನಾ ॥ 
ಭೀಮರಾಯರ ಕವನಾ 


ಹಿಂಸಾ ಬಿಡಬೇಕ | 


A ಸ್ಯ 
ಟ್ಟ ಟಿ NN 
RAN IN 
ಸಸ ಸ 
\ Ak 





47 


೨೦. ಭಾರತ ಬೋಧೆ 


(ರಾಗ, ತಾಳ, ಮಟ್ಟು: “ರಾಷ್ಟ್ರ ೀಯದೇಳಿಗೆಗೆ ಮನವ ನೀನಿರಿಸು'' ಎಂಬಂತೆ) 


ಭಾರತೇಯರೆ ನಮ್ಮ ಭಾಗ್ಯ ಸಂಪತ್ತೂ। 
ಸೂರೆ ಸುಲಿಗೆಯಾಗಿ ಹೋಗುತ್ತ ಬಂತೂ ॥ 


ಘೋರ ನಿದೆಯ ಕಾಲವದು ಹಿಂದೆ ಸಂತೂ। 
ಜೋರಿನಿಂಡೇಳುವ ಹೊತ್ತೀಗ ಬಂತೂ ॥೧॥ 


ಬೆಳ್ಳಿಭಂಗಾರವಿದ್ದುದು ಬರಿದಾಯ್ತು | 
ಟೊಳ್ಳು ಕಾಗದ ಎಲುಮಿನ ತುಂಬಿಹೋಯ್ತು ॥ 


ಒಳ್ಳೊಳ್ಳೆ ನವರತ್ನಗಳು ಕಾಣದಾಯ್ತು | 
ಕೊಳ್ಳೆಯಾದವು ಪರದೇಶಿಯರ್ಗಿಂತೂ ॥೨॥ 


ಮನೆಯೊಳ್‌ ಹಿಂದಿದ್ದ ಕಂಚಿನ ಬಟ್ಟಲಿಲ್ಲಾ। 
ಗಣನೆಯಿಲ್ಲದ ತಾಂಬ್ರ ಪಾತ್ರೆ ಈಗಿಲ್ಲಾ ॥ 


ಮಿನುಗುವ ಗಾಜು ಪಿಂಗಾಣಿಯೇ ಎಲ್ಲಾ। 
ಜನರಿಗೂ ಚಿಮಿಣಿ ಬುರ್ಡೆಯೆ ಬೇಕಾಯ್ದಲ್ಲಾ ॥೩॥ 


ವೀರಭಾರತ ಭಾಗ್ಯನಿಧಿ ರಾಷ್ಟ್ರವೆನಿಸೀ | 
ದಾರಿಕಾಯಲು ಬೇಕಾಯ್ತೀಗ ಪರದೇಶೀ ॥ 


ದೂರದಿಂದಲ್ಲ ವಸ್ತದ ರಾಶಿರಾಶೀ । 
ಹೇರುಗಳ್‌ ಬಂದ್‌' ಗೈದವು ನಮ್ಮ ಘಾಸೀ ॥೪॥ 


ಕೈಗಾರಿಕೆಯು ದೇಶದೊಳು ನಾಶವಾಯ್ತೂ । 
ಮೈಗಾವಲಿಗು ಪರಜನರೇ ಬೇಕಾಯ್ತೂ ॥ 
ಸೈಗುಟ್ಟಲಿಕೆ ನಾವು ಚೆನ್ನಾಗಿ ಕಲಿತೂ। 
ಐಗಳಿಲ್ಲದ ಮಠದಂತಾಗಿ ಹೋಯ್ತು ॥೫ 


ಬೀಡಿ ಸಿಗ್ರೇಟ್‌ ಚುಟ್ಟಾ ನಮಗೀಗ ಬೇಕೂ । 
ಒಡ್ಯಾಟಕ್ಕಾಗಿ ಬಾಯ್ಸುಲ್ಲಾಗ ಬೇಕೂ ॥ 


ಲೇಡಿ ರಿಸ್ಟ್‌ವೋಚ್‌ ಕೈಗೆಕಟ್ಟಿದರ್ಸಾಕೂ। 
ಬ್ರಾಂದಿ ಶರಾಬ್‌ ಸೇಂದಿ ಕುಡಿವ ಧಡಾಕೂ ॥೬॥ 


ತಲೆಗಿಡಲಿಕೆ ಬೇಕೇಬೇಕೊಂದು ಹ್ಯಾಟೂ। 
ಚಲುವಾಗಿ ಮೈಗಿರಬೇಕು ಲೋಂ-ಕೋಟು ॥ 


ಬಲವಾಗಿ ಕಾಲಿಗೆ ಕಟ್ಟಲು ಬೂಟೂ ॥ 
ಗೆಲವಾಗಿ ವಡೆಯ) ಮದಿ ದರ್ಬಾರು ಡಥೇಟೂ ॥೭॥ 


ದೊರೆಯಾಗಿ ಮೆರೆಯುವಾತುರದ ತಮಾಸೇ । 
ಸರಿಯಾಗಿ ಫ್ರೆ೦ಪಿತ್‌ ಕಟ್ಟು ಮಾಡಿದ ಮೀಸೆ ॥ 
ಬರೆಹುಲಿ ಮ್ಹೈಬಣ್ತಾಕ್ಲಾಶೆಂಯ ಬದಿಸೇ | 
ನರಿಯಣ್ಣು ಮೈ ಸುಟ್ಟು ಕೊ೦ಬುಡು ಲೇಸೇ ॥೮॥ 


ಶರದಿದಾಜನಿಗೂ ನಮಗೂ ವ೦ಂಟತನವೂ!। 
ಸಿರವನೆ ಉಪ್ಪಿಗೇಕಿಲ ಬಡತನವೂ ॥ 
ಪುರಕ್ಷೀರ ನಿಧಿವಾಸ ಸ್ಥಾನವೇ ಘನವೂ। 
ಇರಲು ಮುಜ್ತ್ಜಗೆಗೇಕೆ ನಾಸ್ತಿ ವಚನವೂ ॥೯॥ 


ಧರೆಯೋಳ್‌ ನಮ್ಮವರ ಪೂರ್ವಭಿಮಾನವೆಲ್ಲಿ । 
ತಿರಗತಿ ಬರ್ಣೈಸಿಹದು ನೋಡಿದಲ್ಲ ॥ 

ಕರಿಜನ ನಾವೆಂದು ಬಿಳಿವರ್ಗದಲ್ಲ। 
ಬೆರೆತಿರಬಿಡದು ಪೂರ್ವಾಘ್ರೀಕದಲ್ಲಿ ॥೧೦॥ 


ಹಿ೦ದೂ ಮುಸಲ್ಮಾನ ಬಂಧುಗಳಿವ್ನೂ ! 

ಒ೦ದೇ ಮನದಿ ಘಾರ್ಶಿ ಕ್ರಿಸ್ತಾದಿಯರವ್ನೂ ॥ 
ಧ್‌ =] 

ಪೊಂದಿಸುತೆ ಕ್ಷಮತ್ಮದೋೊಳ್‌ ಮುಂದಿನ್ನು। 


| €) 
ಚಂ೦ದದೊಳೆರೆ" ನಮೆಗಿದಿದಿಹರೇನು HO 


ಡಲ 


ಕುಡಿತತವನವೆ ಸರ್ವ ಕೇಡಿನ ಮೂಲ । 
ಕುಡಿತತನವೆ ದ್ರವ್ಯ ನಿಧಿಯ ನಿರ್ಮಲ ॥ 


ಕುಡಿತತನವೆ ಪಿಶಾಚನ ಮೋಹಜಾಲಾ । 
ಕುಡಿತ ಬಿಡಲು ನೆಮಗಿದುವೇ ಸುಕಾಲಾ ॥೧೨॥ 


ಗುತ್ತೆ ಯೇಲಮ್ಮಿಗೆ ನಾವು ನಿಲ್ಲಬೇಕೆ | 
ನಿತ್ಯ ಬಡವರ ಗೋಳದು ನಮಗೇಕೆ ॥ 


ತೆತ್ತ ದುಡ್ತಿನಗಂ೦ಂಟು ಹೋಯ್ತುತ್ತ ಜೋಕೇ । 
ಮತ್ತಿದ ತಿಳಿದರೂ ಬುದ್ದಿಲ್ಲವೇಕೆ ॥೧೩॥ 


ಸ್ವದೇಹ ಪೋಷಣೆಯಾಯ್ತಿಮಗೆಲ್ಲ | 
ಸ್ವದೇಪಿಯಾಹಾರ ಹವೆ, ಬಿಸಿಲಲ್ಲಿ ॥ 
ಸದೇಶವಮಾತೆ ಭಾರತಿಯುದರದಲೀ । 
ಸ್ವದೇಶಕ್ಕಾಗಿ ಹುಟ್ಟಿಹೆವು ನಾಎಲ್ಲ ॥೧೪॥ 


ತಿಳಿದಿದ ದೇಶಸೇವೆಗೆ ಮನ ನೀಡಿ 
ತಿಳಿದು ದೇಶೋದ್ದಾದಕ್ಕಾಗಿ ಒಡಗೂಡೀ ॥ 


ಅಳಿದರೀ ದೇಹ ದೇಶದ ಮಂಣ್ರೇ ನೋಡೀ । 
ತಿಳಿಸಿ ನೀವಿದ ದೇಶದೋಹಿಯೊಳ್‌ ಬೇಡೀ ॥೧೫॥ 


ದೇಶೀಯವಾದ ವಸ್ತ್ರಗಳನ್ನೆ ಶಶ ತು 
ದೇಶೀಯ ಮಗ್ಗಕುತ್ತೇಜನ ಕೊಡಿಸೀ ॥ 


ದೇಶೀಯ ರಾಟೆಮೂಲಕ ಮೂಲು ತೆಗಿಸೀ । 
ವಾಸಿಪ ಮನೆಯೊಲಳೆಲ್ಲರಿಗಿದ ಕಲಿಸೀ ॥೧೬॥ 


ಪರದೇಶದೊಡವೆಯ ಗೊಡವೆಂದುಂ ಬಿಡಿಸೀ । 
ಪರದೇಶಿಯರ ವೇಷ ಭಾಷೆ ಸಾಕೆನಿಸಿ ॥ 


' ಪದರೋಳ್‌ ಮತ್ತರ ಬೇಡಾ ನಂಬಿಕೆ ತೃಜಿಸೀ | 
ಸಿದದಿಂ ಸ್ವ್ತ್ವದೇಶೀಯ ವ್ರತವಿಂದೆ ಧರಿಸೀ ॥೧೭॥ 


50 


ಗಾಂಧಿ ಮಹಾತ್ತುಮ ನೆಹರು ಮುಂತಾದಾ। 
ಮುಂದಾಳುಗಳು ತಿಳಿಸಿದ ಬುದ್ದಿವಾದಾ | 


ಎಂದಿಗು ಮರೆಯದೆ ವರ್ತಿಸಿ ಸುಖದಾ। 
ಮುಂದಿನ ಹಾದಿ ಸ್ವೀಕರಿಸಿರಾನಂದಾ ೧೮; 


ಇನ್ನಾದರು ಮನದೊಳ್‌ ಧ್ಚರ್ಯತಾಳೀ | 
ಬನ್ನಿ ಬಾಯ್‌ಬಡಿಕ ತನವ ಹಿಂದೆ ತಲ್ಳೀ॥ 
ಭಿನ್ನ ಭೇದವ ಕಲಿಸುವ ಬೆಂಕಿ ಕೊಳ್ಳಿ | 
ಯನ್ನೀಗ ಉರಿಯದಂತೆ ನೋಡಿಕೊಳ್ಳಿ1೧೯ | 
ಏಳಿರೆದ್ದೇಳಿರಿನ್ನಾದರ್ಕಣ್ತೆರೆದೂ | 

ಹಾಳಾದ ಜಾತಿ ವೈಷಮ್ಯಗಳೊರೆದೂ 


ಪೇಳಿದ ರಘುರಾಮದಾಸತಾ ಕರೆದೂ! 
ಬಾಳಿರ್ನೀವೈಕ್ಕಮತ್ಮದೊಳಿನ್ನು ಮೆರೆದೂ ॥೨೦॥ 
€ ಲ 


ಲೇಖಕರು: ಪೆ.ರ.ಮ. (?) 


ತ de ಲೇಖಕರು ದಕ್ಷಿಣ ಕನ್ನಡದವರು. ಯಾರೆಂದು ಖಚಿತವಾಗಿ ತಿಳಿಯದು; 


೩ ) 


೨೧. ಲಾರ್ವಣಿ 

ಜಪಿಸಿರಿ ಸ್ವರಾಜ್ಯ ಮಂತ್ರವನೂ । ಧರಿಸಿರಿ ಸ್ವದೇಶಿವ 
ಮೂರವತಾರದ ಮೂರ್ತಿಗಳಾಗಿಹ | ಧೀರರು ದೇಶದೊಳು | 
ಪುಟಿ ದರೂ! ಧೀರರು ದೇಶದೂಳು ॥ ಪಾರತಂತ್ನವೀ 


೬ A, 


ಸೂತ್ರವ ಹರಿಯುವ ನೀತಿಯ ಮಂತ್ರವಿದೂ 2 IO 


1 
ಸ 


ಜ್ಯೇಷ್ಠ ಪಿತಾಮಹ ದಾದಾಭಾಯಿಯರು ಸೃಷ್ಟಿಸಿ ಸಿ ವ ರಿದರೂ। 
ಕಷ್ಟವ ಕಳೆಯುವ ಗುಟ್ಟು ಇದೆನ್ನುತ | ದೃಷ್ಟಿಗೆ ತೂ ರಿದರು ॥೨॥ 


51 


ಒತ್ತೆ 
ತಪಿಸುವದೀ ಕಾರ್ಯವ ನೀವೆಲ್ಲವ | ಸುಕೃತ ಗೈಯ್ಕುವ ವಡು। 
ಸ್ವರಾಜ್ಯ ೧ ಪಕೃತ ತ್ರ ಗ್ರೆ ಯ್ಯು ವದೂ BU 


ಸಫಲವಿದೆನ್ನುತ ಚಿಪುಳುಣಕಾರರು । ಗುಪಿತವ ತೋರಿದರು । 


ಬಾಲಗಂಗಾಧರ ತಿಲಕರು ಲೋಕಕೆ । ಮಾನ್ಯರು ತಾವೆನಿಸಿ । 
ಚಾಲನಗೈದರು ಮುಂದರಿಯಲು ಬಲು । ಕವಡುಗಳನು ಸಹಿಸಿ ॥೪॥ 


ವೀರರು ವಮ ಸ್ಯ ತನುಮನ। ಸೂರೆಯಗೊಟ್ಟಿ ಹರೂ। 
ಕಾರಾಗೃಹ ಹ ವಾಸ ಸವನನುಭವಿಸುತ ತೋರಿದ ಮಾರ್ಗವಿದೂ Ei 


ಲಾಲ ಲಜಪತರಾಯರು ತಿಳಿದರು! ಮೂಲ ಮಂತ್ರ ವನುತಾ। 
ಕಾಲಕೆ ಬಂದಿಹ ಕಷ್ಟವ ಸಹಿಸುತ ಮುಂದಕೆ ನಡೆಯುವರೂ WL 


ಪಾಲ ಚಂದ್ರರನುಗಾಲವು ಲೋಕಕೆ | ಮೇಲನು ತಿಳಿಸಿದರು | 
ಸ್ಟೂಲ ಸೂಕ್ಷಗಳ ತಿಳಿಯುತ ನೋಡಿರಿ । ಕಾಲವ ಕಳೆಯದಿರಿ ॥೭॥ 


ಹಿಂದೆಮುಂದಿನವರಿಂದಕೆ ತ ನ ರ್ರ 
ಮುಂದೆ ಮಹಾತ್ಮಾ ಹಿ ುರೀಪರಿ । ಸಂದೇಶವ ತಿಳಿಸಿ ॥0॥ 


ಸ Cl 


ನ | ತರಹರಿಸದೆ ಮನಕೆ | 
ವ ಪರರಿಗರಿಯದಂತೆ%೯॥ 


ಜು ಯೊಳಿರುವರ ಮುದ್ರೆ ಯರನೀಕ್ಷಿಸ ಸಿ| ಬುದ್ಧಿಯೊಳೆಚ್ಚರಿಸಿ | 


0) 


ದನಗರ ಶ್ರೀ ದೇವನ ಸೆನಯಂತೆ | ಬುದ್ಧಿಯ ನೆರ” ಕಲಿಸೀ ॥೧೦॥ 


ಕ 


ಲೇಖಕರು: ತಿಪ್ಪ ಯ್ಯ ಮಾಸ್ತರ್‌ 
("ರಾಷ್ಟ್ರೀಯ ಪದ್ಯಗಳು", 1930) 


ಹೊಡೆದೋಡಿಸು 
("ಯೆಡಕರಿ ತಯಾರ ವಾವಾ'” ಎಂಬಂತೆ ) 


ಹೊಡೆದೋಡಿಸಿಬಿಡಿರೀಗ | ಈಗ | 
ತಡಮಾಡದೆ ಸೆರೆಮಾರಿಯ ಬೇಗ ॥ 


ಲಕ್ಬಾವಧಿ ಬಡವರ ಸಂಸಾರವ | 
ಭಕ್ಬಿ ಡಿ ರಾಕ್ಷನ ಬೀಗ ॥ 


ತಾಮಸ ಮಾದಕ ಮಾರಿಯ ಬಿಡದೆ! 
ನೇಮದಿ ಜನರೆಲ್ಲರು ಬಂದೀಗ ॥ 


L 


ಲೇಖಕರು : ತಿಳಿಯದು 


ಗ yy ಜ್ಞ ೧.3 ಣೃ 
("ವ ಮದನಿ ಹೇಧ ಪದಾದಲಿ ಶಿರಸಿ. 1939) 


೨೩. ದುರ್ವ್ಯಸನಗಳನ್ನು ಬಿಡಿ 


(""ಎನ್ನದು ಈ ಕನ್ನಡ ನಾಡು'' ಎಂಬಂತೆ) 


ಕುಡಿಯಬೇಡಿ ಸೆರೆಸೇಂದಿಗಳ | ಬಿಡಿರಿ ಬಿಡಿರಿ ದುರ್ವ್ಯಸನಗಳ ಪು 
ಮಾಡುವೆ ನಿಮಗೆ ವಿನತಿಗಳನಾ । ಬೇಡುವೆ ಮುಗಿಯುತ ಕರಗಳನಾ ॥ಅಗ॥ 


ಸರಕಾರಕೆ ಕರರೂಪದಲಿ । ಪರಿಪರಿ ಲಾಭವ ಮಾಡುತಲಿ । 
ಪರದೇಶಕೆ ಹಣ ಹಾಕುತಲಿ। ದಾರಿದ್ದವ ನಮಗೀಯುತಲಿ॥ 
ಪರಸತ್ತೆಯ ಸಿರಗೊಳಿಸುತಲಿ | ಪರದಾಸ್ಕದುರಿಯೊಳೂಗೆಯುತಲಿ 
ಸಿರಿಸಂಪದಗಳ ಸೆಳೆಯುತಲಿ। ದರವೇಶಿಗಳಿವರೆನಿಸುತಲಿ ॥ 
ಧರೆಯಲಿ ಸುಖ ಸಂಹರಿಸುವದು | 

ಅರಸನ ತಿರುಕನ ಮಾಡುವದು ॥ 


ನರಕದ ಯಾತನೆ ತೋರುವರು | 
ವರಣಸಲಾಗದು ಈ ಸೆರೆಯ । ಪರಿಪರಿಯಲಿ ಕೊಡುತಿಹ ವ್ಯಥೆಯ nO 


ಜ್ಞಾನಿಯ ಜ್ಞಾನವ ಕೆಡಿಸುವದು । ಬಲವಂತನ ಬಲವಳಿಸುವದು॥ 
ಮಾನ ಮಾನ್ಶತೆ ಕಳೆಯುವದು । ಗುಣವಂತಹನ ಗುಣ ಹಿಂಗಿಸುವುದು ॥ 
ಮನುಜನ ಮಾನುಷತನವನ್ನೇ । ಕ್ಷಣದಲಿ ಮಾಯವ ಮಾಡುವದು 
ಮಾನಭಂಗವನು ಪೊಂದಿಸುತೆ | ಹೀನ ದೀನತೆಯ ತಂದಿಡುತೆ ॥ 
ಧರ್ಮಾಧರ್ಮ ವಿಚಾರವನು। 

ನೀತಿ-ಅನೀತಿ ವಿವೇಕವನು | 


ನಾಶ ಮಾಡುವದು ಬುದ್ದಿಯನು | 
ಸಾಕು ಸಾಕು ಸೇಂದಿಯ ಸಿಂಗ । ಸಾಕು ಸಾಕು ಸಹಿಸಿದ ಭಂಗ॥೨॥ 


ಕುಡಿದಾಕ್ಷಣ ಹುರಿದುಂಬಿಪುದು | ಕಡೆಗತಿ ನಿತ್ರಾಣವು ನಿಜವು। 
ನಾಲಿಗೆಗಿದು ರುಚಿಕರ ರಸವು! ಆರೋಗ್ಯಕೆ ನಾಶಕ ವಿಷವು॥ 
ಕಣ್ಣಿಗೆ ನುಣ್ಣಗೆ ಕಾಣುವದು | ಗುಣದಲ್ಲ ಘಾತಕವಾಗಿಹುದು | 


೨4 


ಹೊರಗಡೆ ಹೊಂಬಣ್ಣದ ಕೊಡವು । ಒಳಗೆ ನೋಡೆ ವಿಷ ತುಂಬಿಹುದು ॥ 
ಮೊದಲಿಗೆ ಸವಿ ಸವಿ ತೋರುವದು। 
ತರತರದಲಿ ಮನ ಸೆಲೆಯುವದು ॥ 


ಕುಡಿಯಲು ಕರುಳನು ಕೊರೆಯುವದು | 
ಹಿತಶತ್ರುಗಳಂದದಿ ಜನರ । ಹತಿಸುವದ್ದೆ ತಿಳಿಸದೆ ತಿರುಳ ॥೩॥ 


ವಿಷವನು ಕುಡಿದರೆ ಒಮ್ಮಲೆಯೇ | ಅಸುವನು ಹೀರುವದಾಕ ಣವೇ ॥ 
ಸಿರೆ ಕುಡಿದರೆ ಉಸುರಿರುವವರೆಗೂ | ಬರುವವು ತರತರ ಕಷ್ಟಗಳೂ। 
ಎಷ ಕುಡಿದರೆ ಪ್ರಾಣವನೊಂದ | ಕಸಕೊಳ್ಳುವದೆ 
ಸಿಕೆ ತನುಮನ ಪ್ರಾಣವ ಸಹಿತ। ಆತ್ಮವನು ಹತಗೊಳಿಸುವದು॥ 
ಸರ್ವನಾಶಕರವೀ ಹೆಂಡ | 
ಕುಡಿದವನಾಗುವನ್ನೆ ಭಂಡ॥ 
ಆತನ ನರ ಜನ್ನವೆ ದಂಡ । 

ಪರಿ ಘಾತೌವಾಗಿಹುದು | ತಾಪತ್ರಯದಾಯಕ ಸರೆಯು ॥೪॥ 


ತ 
ಲಿ 


ಭಾರತ ಮಂಗಲ ಭೂಮಿಯೊಳು। ಇರಬಾರದು ಸೇಂದಿಯ ಮಲವು! 
ಆರ್ಯ ಯಖಷಿಗಳ ಸ್ಥಾನದೊಳು! ದುರ್ಗುಣ ರಾಶಿಯು ಶೋಭಿಸದು॥ 
ಮಾರಿಮಸಣ ರಕ್ಕಸರೆಂದು! ದೂರಕೆ ತೊಲಗಿಸಬೇಕೆಂದು! 
ಹುರಪಿನಿಂದ ಹೋರಾಡುವುದು! ವರ ನೀತಿಯ ಸಂಗ್ರಾಮವಿದು॥ 
ನಿರ್ವಸನದ ಸುಖಿಸೀವಿಸಲೂ। 

ನಿರ್ಮಲ ಜೀವನ ಸಾಗಿಸಲು॥ 

ನಿರ್ಮಾದಕ ನಾಡೆನಿಸಲು।| 

ಕರ್ಮ ಕುಶಲತೆಯ ತೋರಿಸಿರಿ ನಿರ್ಮೋಹದಿ ದುಡಿಯುವ ಬನ್ನಿ॥೫ 


ಲೇಖಕರು: ತಿಳಿದಿಲ್ಲ 


ಮೋದವ ಪಡೆಯಿರಿ 


ಮೊಹರಂದ ಹಬ್ಬ ವ ಮಾಡಿ ಮೋದವ ಪಡೆಯಿರಿ ಸರ್ವರಾ। 
ಭಾರತ ದೇಶದ ಪಾರತ ತಂತ್ರ್ಯವ ಕಡಿಯುವ ವಿಚಾರಾ । 
ಮಾರ್ಗದಿ ನಡೆಯಿರಿ ಸರ್ವರಾ। 

ಕೇಳಿರಿ ಮೂಹರಂದ ಶಾಸ್ತ್ರವ ॥೧॥ 


ಉಡಬ್ದಾಡ್ರಿ ಪರದೇಶದಿಂದ ಬಂದ ಜಿನಗಾದ ಧೋತರಾ। 
ಸುಟು ಹಾಕ್ರಿ ಸರ್ವರ ಬೂಟು-ಹ್ಯಾಟು-ನೆಕ್‌ ಟಾಯ್‌ -ಕಾಲರಾ । 
ಮೇಲಾದಂಥ ಬಡಿವಾರಾ। 

ಬಿಟ್ಟು ಬಿಡಿರಿ ಎಲ್ಲಾರಾ॥೨॥ 

ಕೈರಾಟಿಯಿಂದ ನೂಲ ತೆಗೆಯಿರಿ ಖಾದಿಯ ಭಂಡಾರಾ। 
ಹಿ೦ದುಸ್ತಾನದ ಅರಿವಿಯ ಧರಿಸಿ ಮೆರೆಯಿರಿ ಬಾಂಧವರಾ | 

ಹಿಂಗ ನಡದಿದೊ, ಹಿರಿಯರಾ | 


ನ್‌ 
ನಮ್ಮ ಅಜ್ರ-ಮುತ್ತಜ್ರಂದಿರಾ ॥೩॥ 
ಕುಡಿಬ್ಲಾಡ್ರಿ ಚಹಾ ಅಂಗಡಿ ಹಾಕ್ರೆ ಬೇಗ ಒರಿಷಾರಾ । 
ಪೂ | ~ 


ಚಹಾದ ಪುಡಿಯೊಳ ಕೂಡಿಸಿ ರಕ್ತವ ಬಿಸಿಲಿಗೆ ಹಾಕುವರಾ | 
ಷ್ಠ 


ಇಂಥ ಹೀನ ಚಟವದ ಹಿಂದೂ ಜನರಿಗೆ ತಂದ ಕಲಿಸಿದರಾ । 
ಥ ಕೆಟ್ಟ ವ್ನಾಪಾರಾ | 


ಇಂ 
ಮಾಡಿ ದುಡ್ಡು ಸಳೆಯು ವರಾ ॥೫॥ 


ಡಾ ಲಿಂಬು ತಯ್ಕಾ ದು ಮಾಡಿ ಹಾಳು ಮಾಡು ಯಂತರಾ । 
ಶೀಗೆ ವಿಸಾರಾ ಮಾಡಿ ನಮ್ಮ ದೇಶದ ದುಡ್ಡು ಸಲೆ ದಾ] 


ಎ 


೨೧ 


I 


ಕ್ರ 


ಜಾ 


೨೮೮೫೦ 
ಪಿರಿ ಎಲಾರಾ ॥ 


Pe 


(RPG 
ಬ 


ಇಂಥ ಕೆಟ್ಟ 


ಹ 
2 
Ya v} HP 
ವು ಸ | 
೧) ೫ 5 
_ Hp yl 
; ೨.1 ಸ 
13 (ಎ ಇಗ್ಗ್ಲ ತ ತ | 
ಇ ಹ ಧ್‌ 5 p | 3 (ನ 1 
HB i ಜಸ ಇ a 1 
¥ (೨ ನೆ ೫ ಇರ ಬೃ ಛಂ ಕೆ (ಟ್ಟಿ EC 
ಎ ನ 12) ಣಿ ಇ ಹಾ 13 = 
2 ಬಃ ಗ್ರ 60 BSS ಕ್ರ ಶ್ಶ್ರ್‌್‌ 
| ಬ್ರ ೫ pl p84 ಥೈ] 
08 ಹಡ 1. ( ಕೆ [5 C ಗ G 
3 (ಲ ವ C3 ಲಿ Ve 5 ರೆ (ಕ ಎಂ ಎ 
ತ ಸ ವ್‌ (3 ಸತ್ತ 7 3 Cy ೧ ಜೌ 3 
LE ಭಟ! Br SE DHE 
eC 1 [5 (ಪಿ ಕ್ಸ್‌ 5 ಘೆ 3 wP J 127 tC 2 (3 J 
SEG BY ಇ Bs psp 
ಟೂ ಸ ` | ಸ 0 ಲೆ 
HSH BSR au Bus BHT 
೧೯೨ | 2 2 € 3೨ Ye ಬ b uy 6 
3) 1 01 ೧ ದಗ 
CE . BUG ಸಕ್ಸ 
ವೆ [> 12° |3ೈ 4 tA VW 1 WW 3 ತ್ತಿ ೫) ಟಂ H DN 
2 K 13 23 KC ಗು ಜಾತಿ ನ (5 (5 13 Oo ಬ A 5 O 
“ತೆ ಆ TD ಭೂ 13 (೨ ೧) ಆ (೨ ೫ le) ಗ್‌) 
« 5H 1 5 1 ವಿ -— SS py 4 4 22 
೧೯ | lL 6 4 ಹ ಸ ಸ 2) 
AU BEY ಜೆ ಗಗ ್‌ py 
AHMED RRYE > 6b 3 5 


ಶೆ 


ಅಷ್ಟೂ ರೊಟ್ಟಾಗಿ ನಿಂದ್ರೂ ನಮ್ಮ ಕಡತಕ ಕಷ್ಟ ಸೋಸೋದ॥ 
ಕಷ್ಟ ಸೋಸೋದ ಬಿಟ್ಟೋಡ್ತ ತೀ ಯಾತಕ್ಕ 
ರಾಷ್ಟ ಸೇವಾ ಮಾಡೀ ಕಷ್ಟಾ ಕಳಿಯೋದಕ್ಕನಾವು। 


ಷ್ಟ ೇೀಸೋದಕ್ಕ ಒಟ್ಟಾ ಗೈಪಾ ಚೊಕ್ಕ | 

"ಷುಗಾಂಧೀ ಅಹಿಂಸಾ ತತ್ವಕ್ಕೆ 

ಷ್ಟರಾಳಿಕೇ ಮುದ್ದ ಮೂಲಿಗೊತ್ತೋದಕ್ಕ! ನಿಷ್ಟೂರಾಗೀ | 
ಷ್ಟು ಹ ನೀವು ತತ್ಕಾಲಕ್ಕ! 

ರಾಷ್ಟ ಸೇವಾ ಮಾಡೀ ಕಷ್ಟಾ ಕಳಿಯೋದಕ್ಕೆ ॥ ನಾವು ॥ 


(WL 


ol ದು 


ಸ ತ 


ತ್ತ 


ವಟ್ಟಿಗೊಂದ್ಮಾತ ಹೇಳುವೆನಾ ಠೀಕ। 
ಅಟ್ಟಾಯೇರಿ ಬಂದ ಹೇಳಿದ್ದ ಕವನಕ್ಕ | 
ರಾಷ್ಟ್ರ ಯೋಧರಾಗೀ ರಾಪ.  ಸೇವಾದಲಕ್ಕನಿಷ್ಠೆಯಿಂದ 

ನಿಷ್ಠೆಯಿಂದ ಬಂದ ಕಷ್ಟಾ ಬಿಡಸೋದಕ | 


ಶೆ 
ರಾಷ ಸ್ರ ಸ್ವತಂತ್ರ ಮಾಡೀ ಕಷ್ಟಾ ಕಳಿಯೋದಕ್ಕ ॥ ನಾವು ॥ 


ಕವಿ: ಬಿಪ್ಪಪ್ಪ ಕುಬೇರಪ್ಪ ಮಂಡೇದ 
(ಹಸ್ತಪ್ರತಿಯಿಂದ) 


೬. ಬದಲಾವಣೆಯೇ ಜೀವನದ ನಿಯಮ 


ಇದ್ದಂತೆಯೆ ನಾವಿರೋಣವೆಂಬುವ ಮುಗ್ಗ ಧೋರಣೆಯಲಿ ಹುರುಳಿಲ್ಲಾ । 
ಶುದ್ಧಮನದೊಳಿದ ತಿಳಿದುನೋಡಿ, ಜೀ ವಂತತನದ ಲಕ್ಷಣವಲ್ಲಾ॥ 
ಮುದ್ದು ಪ್ರಕೃತಿಯು ಇದ್ದ ಂತಿರುವದೇ? ಬುದಿವಂತರಿದನರಿತೆಲ್ಲಾ। 

ತಿದ್ದಿದ ನವನವ ಯೋಜನೆಕಾಲದಿ ಬುದ್ದಿಶೂನ್ಯರಾಗಿ ಫಲವಿಲ್ಲಾ | 
ಇದ್ದಂತೆಯೆ ಇರಲೆಂದುಕೊಳ್ಳ ಮಹಮನ್ವಂತರ ದಾಟಿಹುದಲ್ಲಾ। 
ಇದ್ದುದನೆಲ್ಲವ ಬದಲಾಯ್ಸುವ ಘನ ಎದೆಗಾರಿಕೆಯುಗವೀಗೆಲ್ಲಾ ॥ 


ಯುಗಬದಲಾವಣೆಗನುಗುಣವಾಗಿ ಸಮಾಜದ ಸ್ಥಿತಿಗತಿಗಳು ಯಲ್ಲಾ | 
ಬಗೆಬಗೆಯಿಂದಲಿ ಬದಲಾವಣೆಯಾಗಿರುತಿರ ಬೇಕಾಗಿದೆಯಲ್ಲಾ | 


ಈ ಬದಲಾವಣೆಯಿಂದ ಪ್ರ ಯೋಜನ ಮಂದಿಗೆ ಸಿಗುವಂತಿಹುದೆಲ್ಲಾ। 
ವಿಭವದಿ ವ್ಯಕ್ತಿಯ ಮತ್ತು ಸಮಾಜವ ಸಾಧನೆಯಾಗಿರಬೇಕಲ್ಲಾ ॥ 


ಲೇಖಕರು: ಎನ್‌. ವಿಷಕಂಠರಾವ್‌ 


(“ಕಾಂಗ್ರೆಸ್‌ ವಿಶೇಷ ಲಾವಣಿ', ಮೈಸೂರು - 1939) 


೨೭. ನಾವು ಮತ್ತು ನಮ್ಮವರ ಹಾಡು 


ದೇಶಸೇವೆ ಮಾಡ್ತರಾರ್‌ । ಈಶಸೀವೆ ಗೈಯ್ವ ರಾರ್‌ । ದೇಶಕಾಗಿ 
ಸಾಯ್ಡರಾರ್‌ | ನಾವಲ್ಲವೆ ನಮ ಬಾನ | ಆಶೆಯನ್ನು ತೊರೆದ 
ವರಾರ್‌ | ದೇಶಕಾಗಿ ದುಡಿದವರಾರ್‌ | ಆ ಸ್ತರಾಜ್ನ ಪಡೆವರಾರ್‌ | 
ನಾವಲ್ಲವೆ ॥ ಪಲ್ಲಖ ॥ 2 | 


ಹಿಂದು ಮುಸಲಿಂ ಎಂಬುವರಾರ್‌ । ಬಂಧು ಭಾವ ಬೆಳೆಸಿದವರಾರ್‌ | 
A ತಾಯಿ ಮಕ್ಕಳೆಲ್ಲ! ನ | ನಾವಲ್ಲವೆ ನಮ್ಮ ಜನರಲ್ಲವೆ | ಪಂಡಿತ್‌ 

ನೆಹ್ರೂ ಎಂಬುವರಾರ್‌ | ಖಂಡಿತವಾದಿ ಜಿನ್ನಾ ರಾರ್‌ | ಹಿಂದೂಸ್ಥಾನ 
ದವರು ಯಾರ್‌ ನಾವಲ್ಲವೆ ॥೧॥ 


ಜೋಕಿನಿಂದ ಹೇಳ್ವರಾರ್‌ | ಪಾಕಿಸ್ಥಾನ ಕೇಳ್ವರಾರ್‌ | ಸಾಕುಮಾಡ್ರಿ 
ಎಂಬುವರಾರ್‌ । ನಾವಲ್ಲವೆ ನಮ್ಮ ಜನರಲ್ಲವೆ! ಜೋಕೆ ಜೋಕೆ ಎನ್ನ 
ರಾರ್‌ । ಬೇಕೆ ಬೇಕು ಎನ್ನು ವರಾರ್‌ | ಪಾಕಿಸ್ತಾನ ಕೋರುವವರಾರ್‌ | 
ನಾವಲ್ಲವೆ ॥೨॥ 


ಯೋಗಿ ರ್ರತರೆಂಬುವರಾರ್‌ ತ್ಕಾ ಗಮೂರ್ತಿ ಎಂಬುವರ್ಕಾ ರ್‌ ।ಬಾಗಿ 
ತಲೆಯ ನಡವರಾರ್‌ | ನಾವಲ್ಲವೆ. ನಮ್ಮ ಜನರಲ್ಲವೆ। ಆಗುತೆ ಹೋಗು 


ಬೇಡ್ವರಾರ್‌ | ಭೋಗ ದಿನವು ಪಡುವವರಾರ್‌ ರಾಗದಿಂದ ಮೆರೆವರಾರ್‌ | 
ನಾವಲ್ಲವ ॥೩॥ 


೨0 


ಕಷ್ಟಪಟ್ಟು ಬೆಳೆವರಾರ್‌ | ಹೊಟ್ಟಿಗಿಲೆ ಕೊರಗುವರಾರ್‌ | ಬಟ್ಟಿ ಇಲೆ 
ನಡುಗುವರಾರ್‌ | ನಾವಲ್ಲವೆ ನಮ್ಮ ಜನರಲ್ಲವೆ । ಶ್ರೇಷ್ಠ ಗೈತರೆಂಬುವ 
ರಾರ್‌ | ನಿಷ್ಠೆಯಿಂದ ದುಡಿವರಾರ್‌ । ರಾಗದಿಂದ ಮೆರೆದರಾರ್‌ | 
ನಾವಲ್ಲವೆ 1 | 

ಕರೆಯ ತ ತಯಾರ್ಮಾ ಡುವರಾರ್‌ | ಸಕ್ಕರೆ ಕಬ್ಬ ಬೆಬೆವರಾರ್‌ | ಸಕ್ಕರೆಗೆ 

ಹಲ್ಲ ಕಿರಿವರಾರ್‌ | ನಾವಲ್ಲವೆ ನ ನಮ್ಮ ಜನರಲ್ಲವ | ಅಕ್ಕಿರಾಗಿ ಬೆಳಿವರಾರ್‌ | 


ಹೊಕ್ಕು ಡಿಪೋಲ್‌ ಕೊಳ್ಳುವರಾರ್‌ ಮಕ್ಕೆಡ ಪೋಳ ತಿನರಾರ್‌ | 
ನಾವಲವೆ 13೫॥ 


ಗಿ 


| 2 


ತ್ರೆ 


ತೋಟಿ ತಳವಾರ್‌ ಎಂಬುವವರಾರ್‌ | ಪಟೇಲ ಶ್ತ ನುಬೋಗ್‌ ಎನ್ನರಾರ್‌। 


ಹಾ.ಟಿನ್ನ್ದಮಲಾರರಾರ್‌ । ನಾವಲ್ಲವೆ ನಮ್ಮ ಜನರಲ್ಲವೆ | 
ಹಾಟ ಹಿಡಿದು  ಮೆರೆವರಾರ್‌ | Wೂಟ ಹಾಕಿ ನಡೆವರಾರ್‌ । ಮೋ 
ಹತ್ತಿ ಓಡುವರಾರ್‌ | ನಾವಲ್ಲವೆ Ill 


ಲಂಚ ಲಂಚಿವೆನ್ನುವರಾರ್‌ | ಲಂಚಕ್ಕೆ ಯ್ಯ ಒಡ್ಡುವರಾರ್‌ | ಲಂಚಿಕೊಟ್ಟು 
ತೋರ್ರವರಾರ್‌ | ನಾವಲ್ಲವ ನಮ್ಮ ಜನ ನರಲ್ಲವೆ | ಹೊಂಚು ಹಾಕಿ 
ಕಾಯವರಾರ್‌ । ಸಂಚು ನೋಡಿ ನೀಡ್ವರಾರ್‌ | ಲಂಚಕಾಗೆ ದುಡಿದವರಾರ್‌ 
ನಾವಲ್ಲವೆ ॥೭॥ 


ಲೇಖಕರು: ಜಿ. ನಾರಾಯಣ 
("ರಾಷ್ರೀಯ ಪೆದಗಳು',1940) 
ಬು 


0) 


೨೮. ಕಾಂಗ್ರೆಸ್‌ ಲಾವಣಿ 


ದಾಟಿ: ಖಡೀಚಾಲ್‌ 


ಕ್ರ ಇ ಹಾ ಸ 
ಶ್ರಂಗಾರದ ನವರಂಗದ ಮೈಸೂರ್‌ ಕಾಂಗ್ರೆಸ್‌ ಘನವನ್ನುವನೊಬ್ಬ | 
೧ (2 Ut 
ಕಾಂಗ್ರೆಸ್‌ನ ಸಂಗ್ರಾಮವ ಕೇಳಿದ ಆಂಗ್ರರಿಗಾಯಿತು ಅಬ್ಬಿಬ್ಲಾ (ಪ 
ಅಬ್ಬಬ್ಬಾ ಈ ದಬ್ಬಾಳಿಕೆ ಅವನೂಬ್ಬನ ದಶಯಿಂದನ್ನುತ್ತಲೂಬ್ಬಾ! 
ದಬ್ಬಾಳಿಕೆಯನು ಎಬ್ಬಿಸಿದವ ನಿಜ ತಬ್ಬಲಿ ಎಂದನು ಮತ್ತೂಬ್ಬ । 


ಶ್ರ 
ಕೊಬ್ಬಿದ ದರ್ಪದ ಮೊಬ್ಬಿನೊಳಿರುವರ ಹಬ್ಬವಿದಂದನು ಹುಡುಗೊಬ್ಬ 
ಹಿ ಜಾನ 


ಎಂತ ಕಾರೃ ವಿದು ಎಂತ ಚೊ ದ್ಯ ವಿದು ಹೊಂತಕಾರಿಗಳೆಯೋಚಿಪುದು | 
ಅಂತುಯಿಂತು ಈ ಶಾಂತಿಯಸಮರವ ಕ್ರಾಂತಿಯ ರೂಪಾವರಿಸಿಹುದು | 
ಅಂತರದೊಳಗಿನ ಅನಂತ ಆಸಿಗೆ ಅನರ್ಥ ಫಲ ಕೈಸೀರುವುದು | 

ಇಂತ ಭ್ರಾಂತಿಯನು ಕಂತೆಯಕಟ್ರಿ ಸಿ ಸಂತೆಗೆ ಸಾಗಿಸ ಸುಖವಹುದು॥ 


ಉಡನ್‌ 


ನ್ಯಾಯವೆಂಬುದೆ ಸಾಧನ ಕಾಂಗೈೆಸ್ಸಿನ ಘನ ಧ್ಲೇಯ। 
ಧ್ವೇಯವಿದೊಂದೆ ಶಾಂತಿಯ ಸಮರದೊಳಿಡುವುದೆ ಕಾಯ। 
ಒತತ ಪ್ರಮುಖರ ಸುಕೀರ್ತಿ ಪುಂಜದ ಛಾಯ | 


ಛಾಯ ಪ್ರಜ್ವಲ ಭಾರತ ದೇಶದ ಉನ್ನತಿ ನ್ಯಾಯಾ॥ 


೧1 





ಗುಲ್ಲುಡನ್‌ 


ಪ್ರಜೆಗಳಾಜನ್ಮ ಹಕ್ಕನಿಟ್ಟು । ನಿಜದೆ ಸ್ವಾತಂತ್ರ್ಯಗಳನು ಕೊಟ್ಟು | 
ರಾಜ್ಯವನ್ನಾಳಲು ಬಿಕ್ಕಟ್ಟೂ | ಪೂಜ್ಯ ಬಾಂಧಿವರ ಬಂಧನದಿಂದಲಿ ಬಿಡಲತಿ 
ಫಲವುಂಟೂ। 


ಶ್ಲೋಕ 


ಎಂದು ಬೇಡುತ ಬಂದ ಜನರಿಗೆ ಬಂಧನವೆ ನಿಜವೆಂದರು | 
ಮುಂದಿನೊಳು ನೂಡ್ನಲ್ಪತ್ನಾ ಲನೆ ಸೆಕ್ಟ ನ್‌ ಜಾರಿಗೆ ತಂದರು ॥ 


ಚಾಲ 


ಇಂಗ್ಲೆಂಡ್‌ ದೇಶದ ಇಂಗ್ಲೀಷರಿಂದಲಿ ಕಂಗೆಟ್ಟಿವು ನಾವೆನುತೊಬ್ಬ | 

ಕಾಂಗ್ರೆಸ್‌ ಸೆಶನ್‌ ಸಂಗ್ರಾಮವ ಕೇಳಿದ ಆಂಗಲ್ಲರಿಗಾಯಿತು ಅಬಬಾ | 

ಅಟ್ಟಹಾಸದಿಟ ನಲವತ್ತೆದನೆ ಸೆಕ್ಷನ್‌ ಜಾರಿಯ ಒಳಗುಟ್ಟು | 4 

ಬೆಟ್ಟದಿ ಸಿಕ್ಷನ್‌ ಶವವನು ಮಾಡಿ ಹೊತ್ತನು ಸಂಭಾಜಿ ಶ್ರ ಪಟ್ಟು ॥ 
ಟರೆ ನತಟ್ಟನೆ ಹಿಡಿದರು ಕಣ್ಣಿಟ್ಟು | 


ಟು 


೪ 
CH 
CL 
(Ce 
<1 
O 
€ 
etl 


ಇಷ್ಟರೊಳಗೆ ನೂರೇಳನೆ ಸಿಕ್ಷನ್‌ ಬಿಟ್ಟರು ತಟ್ಟನೆ ಗುರಿಯಿಟ್ಟು ॥ 


ಬ [oN ಬ 


ದೊಡ್ಡುಡನ್‌ 
ಒಡನೆಯೆ ಶಿದ್ದ ಲಿಂಗಯ್ಯನವರನು ಹಿಡಿದರು ಖಾನೂನ್‌ ಅನುಸರಿಸಿ | 
ಬಿಡದೆಲೆ ಸೀತಾರಾಮ ಶಾಸ್ತ್ರಿ ಗಳನಿಡಿದರು ಕೇಸಿನ ಕ್ರಮನಡೆಸಿ | 
ತಡಕು ತಗಡೂರ್‌ ರಾಮಚಂದ್ರನು ಹಿಡಿದು ತ್ರಿಜನರಂಜೊತೆಗೊಳಿಸಿ | 
ಹಿಡಿಯಿರಿ ಸೆರೆಮನೆದಾರಿ ನೀವೆನ್ನುತ ನುಡಿದರು ದರ್ಪದಿ ದಡಬಿಡಿಸಿ | 


63 


ಉಡನ್‌ 


ಮುಂದಾದ ಪರಿಯ ನೀವ್‌ ಚಂದದಿ ಕೇಳಿರಿಯಲ್ಲಾ | 
ಬಂಧನದಿ ಚಿದ ನಮ್‌ ದೇಶ ಮುಖಂಡಿಗೆಲ್ಲ। 

(ಎ೨ ೧ (ಡಿ 
ಒಂದಾದರು ಸರಿ ಅನುಕೂಲವಿಲ್ಲದೋಯ್ತಲ್ಲ। 
ಎಂದೆಂದಿಗು ಸರಕಾರ್‌ ನಡತೆ ಇದುವೆ ಸರಿಯಿಲ್ಲಾ ॥ 


ಗುಲ್ಲುಡನ್‌ 


ಕೂಡಿತೂ ಸ ಸರ್ದಾರದ ಕೂಟ । ಮಾಡಿದರು ಯೋಚನೆಯನು ದೀಟ | 


ಹೂಡಿ ನೂರಿ ರಿಪ್ತತ ತ್ನಾ ಲೃರೇಟ | ಕೂಡಲೆ ಕಾಂಗ್ರೆಸ ಸ್‌ ವೀರಮುಖಂಡರ 
ಹಿಡಿದರು ಆಕಟಕಟಾ॥ 


ಶೋಕ 
ಕೆ. ಟಿ. ಭಾಷ್ಟಂ ಎನ್‌. ಸಿ. ತಿಮ್ಮಾರಡ್ರಿಯವರುಗಳ್‌ ನಿಶ್ಚಯ | 
ಕೋರ್ಟನೊಳು ಕೇಸ್‌ವಾ ವಾದವಿಲ್ಲದೆ ಹೊಂದಿದರು ಮಹ ಶಿಕ್ಷೆಯ ॥ 


ಢಂಗಾದರು ನಮ್‌ ಬೆಂಗ್ಳೂರ್‌ ಪ್ರಜೆಗಳು ಹಿಂಗ್ಯಾಕ್‌ ಮಾಡಿದರನುತೊಬ್ಬ | 
ಕಾಂಗ್ರೆಸ್‌ ಘನ ಸಂಗ್ರಾಮವ ಕೇಳಿದ ಆಂ ಗರಿಗಾಯಿತು ಅಬ್ಬಬ್ಬಾ ॥ 


ಶ್ರೀನರಿಮನ್ನರು ಭಾಷಣ ಮಾಡಿ ದ ಬನಪ್ಪ ಪಾರ್ಕಿನ ವಿವರಗಳು । 
ಬಿನೇಳ ಲಿ ನಾ ಮುವತ್ತೂಂಭತ್ತನೆ ಸೆಕ್ಷನ್‌ ಜಾರಿಯು ಗಲಭೆಗಳು | 
ಶ್ರೀನರಿಮನ್ನರ ಭಾಷಣ ಕೇಳಲು ಅನೇಕ ಪ್ರಜೆಗಳು ಕೂಡಿರಲು | 
ಆ ನರಿಮನ್ನರ ಆಕ್ಷಣ ಹಿಡಿಯಲು ಅನಂತ ಜನಗಳ ಜೋಡುಗಳು॥ 
ಖಾನೂನೆಂಬುವ ಜ್ಞಾನವೆಯಿಲ್ಲದೆ ಮೇಲಿಂದ ಬಿದ್ದವು ಬೂಡ್ಸುಗಳು | 
ದೀನ ಗುಂಡಪ್ರನ ಪ್ರಾಣವೆ ಹಾರಿತು ಮಾರನೆ ದಿನ ಗುಂಡೇಟಿನೊಳು ॥ 


64 


ದೊಡ್ಡುಡನ್‌ 


2 | 


ey 
ಲ 


ಛಿ ಕೆಂಪೇಗೌಡರ ಚೌಕದ 


ವ 
ತಳಮಳಗೊಳುವ ಗೋಲಿ ಏಟುಗಳು ನೋಡಿಮರುಗೆ ವಿ 


ರ್ಥಿಗಳು! 
| 


ಉಡನ್‌ 


ಜುಲ] 


ಗ್‌ 
ಛ್‌ 


ತ್ರ ಗಲ 
ಲಾಯರ್‌ ಜನಗಳಲ್ಲ ಗುಂಪಾಗಿ॥ 


ಗಲಭೆಯ 


ರು ಸಮವಾಗಿ ॥ 


ಧ್‌ 
ಸ್ವ! 


ಗುಲುಡನ್‌ 


[ee] 


ಜಾಸ್‌” 
೧೦೨ | 


ವ್‌ ಸಹನೆಯನುರಿಗು 


ಬೀ 


NT 


೨13 


[ea pe 
UG 


ಮೇಲಿನಧಿಕಾರಿಗಳನು ಕ 


$೨ ಎ 
ತೆ] 
ಆ] 
3 
mon 
Ye ಶಾ 
ಗ್ದ Y3 
ಇ. ಸ್ರ 

3° HO 
5S 
6 

ಈ ¢ 
6 4 
C 

IK: 

O 

(೧ 

1 

13 

ಖು 

4 

63) 

ಗೊ 

6) 

© 

kp 

3 


ು ಸರ್ಕಾರಾದಿನ | 
ಮರುದಿನ 


ಚಾಲ್‌ 


ye 
\3- 
7 7) 
“kk 
2 18 1 
12 2 
rm Pp ಟಿ 
೯2೯ [5 1D 
1) ರ 
O 3 
8 
ERE 
IK 
"3 A | 
೫ (ಸಿ 
5 g 1 
v3 B ps 
ww» ©) 
8 EK ಸ್ಥಿ 
pe ಕ್‌ 
೪ ಎಸ 


ಣು 


05 


ಶ್ರೀಕರ ಹೆಚ್‌. ಸಿ. ದಾಸಪ್ರನವರಾ ಶೀಘ್ರಾಲೋಚನ ಸುಭಾಷಣ ॥ 
ಸ್ತ್ರ ೇಕುಲಭೂಷಿಣಿ ಶ್ರೀಮತಿ ಬಳ್ಳಾರಿ ಸಿದ್ದಮ್ಮನವರಾ ಧೀರತನ | 
ವ್ಯಾಕುಲವಳಿಯುವ ಬಂಧುಭಗಿನಿಯರ ಸ್ವದೇಶಭಕ್ತಿಯ ಅಭಿಮಾನ॥ 


ದೊಡ್ಡುಡನ್‌ 
ದೇಶದ ಸೇವೆಯ ಮಾಡುವುದೆ ಈ ದೇಶಬಾಂಧವರ ಉದ್ದೇಶ । 
ದೇಶದ ಬಡತನ ನಾಶಮಾಡಲು ಹೇಸದೆ ದುಡಿಯುವದತಿ ಹರುಷ ॥ 
ದೇಶ ಪ್ರೀತಿಗಿದು ವಿಶೇಷಭೂಷಣ ಚಂದೂರರ ಮಹ ಉಪವಾಸ। 
ದೇಶದ ದುಸ್ಟಿತಿ ದೂಡುವದೇ ನಮ್‌ ಕಾಂಗ್ರೆಸ್ಸಿನ ಕಡೆ ಸಂದೇಶ ॥ 


ಉಡನ್‌ 


ರೈತಾಪಿಯ ಕಷ್ಟವೆ ತಮ್ಮಯ ಕಷ್ಟವೆಂದಿರುವರು | 
ರೈತಾಪಿಸುಧಾರಣೆ ಸಾಧಿಸುತಲಿರುತಿಹರು ॥ 
ರೈತಾಪಿಜನಾಂಗದ ಕುಂದುಕೊರತೆ ಅರಿತಿವರು | 
ರೈತಾಪಿಯ ಕಷ್ಟಗಳೆಲ್ಲ ಬಿಡದೆ ಹರಿಸುವರು ॥ 


ಗುಲ್ಲುಡನ್‌ 


ಇದುವೆ ನಿಜ ಬೂಟಕವೇನಲ್ಲ | ಬುಧರೆ ಇದು ಯೋಚಿಸಿ ನೀವೆಲ್ಲ । 
ಚದುರ ಸರಿಯಿಲ್ಲವರರಿಗೆ | ಮದರಾಸಿನ ಘನ ಪ್ರಧಾನಮಾತ್ಯರ ಉದಾರ 
ವ್ಯಾಕಿಲ್ಲಾ | 


ಶ್ಲೋಕ 


ವಾಕ್‌, ಸಭಾ ಮೇಣ್‌ ಪತ್ರಿಕಾಸ್ವಾತಂತ್ರ್ಯ ಮೈಸೂರ್‌ ಜನರಿಗೆ | 
ಬೇಕಾಗಿರುವುದು ಜಬಾಬ್ದಾರ್‌ ಸರಕಾರ ಘನ ಮೈಸೂರಿಗೆ ॥ 


ಚಾಲ್‌ 


ಗಾಗಿ ಸ 
ಚಿ 


ನಲಗ ಎಮುತ 


ಮು 


ಜಲ ಯ ಸ್‌ಟಾಗಡು 


ಕ್ರ 
ಣ್‌ 


ಸ 
wd 
pI 


ಲ 


ರೆ ತರು ಏಳಿಗೆ ಕರ್ತವ ಲಾಲಿಸಿ 


4} 


೨: ಬಿ. ನೀಲಕಂಠಯ 


ಕ್ಕಿ 


ಲೇಖಕ 


್ಗ 
( 


೦ 20 ಇದಾ ಆ ಹಾಜಿ MN 


ek ತಾ 


12. 


13. 


ಕತಿಯಣ 
ಲ 


“ರಾಷ್ಟ್ರೀಯ ಗೀಗೀ ಪದಗಳು', ಬಸಪ್ಪ ಸಂಗಪ್ಪ ಬೆಟಗೇರಿ (ಹುಲಕುಂದ ಭೀಮಕವಿ) 
ಮತ್ತು ಒಸಪ್ರ ಮಿರ್ಜಿ, ಬಾಗಲಕೋಟೆ, ( 1939 ) 

“ದೇಶೀಯ ದುಮದುಮ್ಮೆ' "ಸೀತಾತನಯ', ಧಾರವಾಡ, 1921 

"ಸೇವಾದಲದ ಗೀತೆಗಳು'. ಸಂ: ಬುರ್ಲಿ ಬಿಂದುಮಾಧವ, ಧಾರವಾಡ, 1946 
"ನಾಡಹಾಡುಗಳು', ಸಂ: ಬುರ್ಲಿ ಬಿಂದುಮಾಧವ, ಧಾರವಾಡ, 1946 
“ಕಾಂಗ್ರೆಸ್‌ ವಿಶೇಷ ಲಾವಣಿ', ಎನ್‌. ವಿಷಕಂಠರಾವ್‌, ಮೈಸೂರು, 1939 
"ಕರ್ನಾಟಕ ವಿಜಯ', ಎನ್‌. ವಿಷಕಂಠರಾವ್‌, ಮೈ ಸೂರು, 1937 

“ಜಯಂತಿ ಲಾವಣಿ ಕಾಣಿಕೆ', ಎನ್‌. ವಿಷಕಂಠರಾವ್‌, ಮೈಸ ಸೂರು, 1949 

"ಜೈ ಭಾರತ ರಾಷ್ಟ್ರ ಗೀತೆಗಳು', ವಿಚಾರ ಸಾಹಿತ್ಯ ಬೆಂಗಳೂರು, 1940 
"ರಾಷ್ಟ್ರೀಯ ಪದ್ಮಗಳು', ಸಿದ್ದಾಪುರದ ತಿಪ್ರಯ್ಯ ಮಾಸ್ತರ್‌, ಕುಮಟಾ, 1930 


ಮತನ ತುರಾ ಲಾವಣಿ. ನೀಲಕಂಠಯ್ಯ, ಬೆಂಗಳೂರು, 1940 


"ರಾಷ್ಟ್ರ ಗೀತ ರತ್ನಾಕರ' (1924) ಮತ್ತು" ಸ್ವರಾಜ್ಯ ಗೀತಾಮೃ ತ' (1940) 
ಪುಂಡೂರು ಲಕ್ಷ್ಮೀನಾರಾಯ ಣ ಪ್ರಣಿಂಃ ಚತ್ತಾಯ, ಮಂಗಳೂರು 

“ಬೆಳಗಾವಿ ಯು ಸ್ವಾತಂತ್ರ ಸಮರ', ಬಾ. ಯ. ದೇಶಪಾಂಡೆ (ಅಂಣು ಗುರೂಜಿ) 
ಬೆಳಗಾವಿ, 1973 

ತೀರ ಕಿರಿದಾದ ಎರಡು ಒಕ ತೀರ ಕಿರಿ ಅಕ್ಷರಗಳಲ್ಲಿ ಮುದ್ರಿತವಾಗಿದ್ದು 
ಮುಖಪುಟ ಆರಂಭದ ಪುಟಗಳು ಹರಿದಿರುವು ದರಿಂದ. ಅವುಗಳ ಹೆಸರು, ಮುದ್ರ ಣ 
ವರ್ಷ, ಮುದ್ರಿತ ಊರು ಚಟ ಇವುದಕ್ಷಿಣ ಕನ್ನಡದಿಂದ ಬಂದಿದ್ದವು. ಇವುಗಳನ್ನು 
ಮುದ್ರಿತ ಎಂದು ಅವುಗಳಿಂದ ಪಡದ ದ ಪ್ರಶೀಹಾ ಹಾಡಿನ ಕಳಗೆ ಸೂಚಿಸಿದೆ. ಅವುಗಳಿಂದ 
ಕೆಲವು ಜನಪ್ರಿಯ ಹಾಡುಗಳನ್ನು ಆಯಿದೆ. 

ಇದಲ್ಲದೆ ಮುದ್ರಣದಲ್ಲಿ ಸಿಗದ ಹಾಡುಗಳನ್ನು ಒದಗಿಸಿ ಉಪಕರಿಸಿದವರ 
ಹೆಸರುಗಳನ್ನು ಹಾಡುಗಳ ಜೊತೆಯೇ ಹೇಳಿದೆ. ಅವುಗಳ ಕವಿಗಳ ಹೆಸರು ಬಹುಪಾಲು 


. ತಿಳಿದಿಲ್ಲ. 
ತಡೆ. 


Laser typesct at Saravu Graphic Impressions and 
printed at Shivam offset, New Delhi 


